ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಜನವರಿ ೧ , ೨೦೧೫ ( ಪುಷ್ಯ ೧೧ , ಶಕ ವರ್ಷ ೧೯೩೬ ) 
Bengaluru , Thursday January 1 , 2015 (Pushya 11, Shaka Varsha 1936 ) 


ಸಂಚಿಕೆ ೧ 
Issue 1 


ಭಾಗ ೪ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

HOME SECRETARIAT 


NOTIFICATION 

No, HD 38 POSILI 2014, Bangalore , Dated : 28- 08 - 2014, 
The draft of the following rules further to amend the Karnataka State Police (Disciplinary Proceedings) Rules, 1965 , which the 
Government of Karnataka proposes to make in exercise of the powers conferred by sub -section (1) of section 3 read with section 8 of the 
Karnataka State Civil Services Act, 1978 (Karnataka Act No . 14 of 1990 ) is hereby published as required by clause ( a ) of sub- section (2 ) 
of section 3 of the said Act for the information of all persons likely to be affected thereby and notice is hereby given that the said draft 
will be taken into consideration after fifteen days from the date of its publication in the Official Gazette . 

Any objection or suggestion , which may be received by the State Government from any person with respect to the said draft 
before the expiry of the period specified above will be considered by the State Government, Objections and Suggestions may be 
addressed to the Additional Chief Secretary to Government, Home Department, Vidhana Soudha, Bangalore -560 001 . 

DRAFT RULES 
1. Title and Commencement:- ( 1) These rules may be called the Karnataka State Police (Disciplinary Proceedings ) 

(Amendment) Rules , 2014 . 
(2) They Shall come into force from the date of their publication in the Official Gazette . 
2 . Amendmentof rule 6 :- In the Karnataka State Police (Disciplinary Proceedings) Rules , 1965 ,in rule 6 , in Sub -rule (5 ) 
(i) After the words "the Assistance of any other police officer" the words " or a retired Ministerial Staff of Police 

Department" shall be inserted . 
(ii) In the proviso , after the words " the retired police officer" the words "of a retired ministerial staff of police 

department" shall be inserted . 
P. R. 868 

By Order and in the name of the Governor ofKarnataka , 
SC - 500 

DEVENDRAPPA KATTIMANI 
Under Secretary to Government, 

Home Department(Police Services). 
HOME SECRETARIAT 

NOTIFICATION 

No : HD 4 PCE 2012, Bangalore, dated : 31 -10- 2014 
Whereas in exercise of the powers conferred by sub section (1) of section 3 of the Commission of Inquiry Act, 1952 (Central 
Act LX of 1952 ) the Government of Karnataka appointed a One - man Commission of Inquiry headed by Hon ble Justice 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 


ಭಾಗ ೪ಎ 


R .G . Vaidyanatha, Former Judge of Karnataka and Bombay High Court for a period of 3 months to inquiry into the incidents that 
occurred on Friday, the 2nd March 2012 , resulting in extensive violence , burning of private and public vehicles, physical violence 
between media persons and some advocates followed by police lathi-charge and bursting of teargas shells in the premises of the City 
Civil Court Complex , Bangalore . 

The term of the Commission had been extended , till 31/ 10 /2014 through many Notifications as per the working capacity of the 
Commission . 

Whereas, the term of the Hon ble Commission now expires on 31/ 10 /2014 . 

Now , therefore, in exercise of the powers conferred in it , the Government of Karnataka are pleased to extend the term of the 
One -man Commission of Inquiry headed by Justice R .G . Vaidyanatha, for a further period of onemonth from 01/11/2014 to 30/ 11/2014 . 

By Order and in the name of the Governor of Karnataka , 
P . R . 869 

Govindaswamy 
SC- 50 

Under Secretary to Government, 

Home Department (Law & Order ). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 61 ಎಲ್‌ಜೆಎ 2014 , ಬೆಂಗಳೂರು, ದಿನಾಂಕ: 17 - 10 - 2014, 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 , ಸಬ್ ಸೆಕ್ಷನ್ (1) 94 - ಎ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಉಡುಪಿ ಜಿಲ್ಲೆಯ 
ಕಾರ್ಕಳ ವಿಧಾನ ಸಭಾ ಕ್ಷೇತ್ರ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ 
ಕೆಳಕಂಡಂತೆ ರಚಿಸಲಾಗಿದೆ. 
ಕ್ರಮ ಸಂಖ್ಯೆ 

ಸದಸ್ಯರು 
ಶ್ರೀ ವಿ . ಸುನಿಲ್ ಕುಮಾರ್, 

ಅಧ್ಯಕ್ಷರು 
ಮಾನ್ಯ ಶಾಸಕರು, ಕಾರ್ಕಳ ವಿಧಾನಸಭಾ ಕ್ಷೇತ್ರ 
ಶ್ರೀ ನೀರೆ ಕೃಷ್ಣಶೆಟ್ಟಿ, 

ಸದಸ್ಯರು 
ಮಾಜಿ ಪಂಚಾಯತ್ ಅಧ್ಯಕ್ಷರು, ಹೆಬ್ರಿ ಚಾರಾ ಗ್ರಾಮ 

(ಸಾಮಾನ್ಯ) 
ಶ್ರೀಮತಿ ಮೋನಿಕಾ ಮಿನೇಜಸ್, 

ಸದಸ್ಯರು 
ಮಾಜಿ ಪಂಚಾಯತ್ ಸದಸ್ಯೆ , ಕುಯಂಟಿಬೈಲು, ಮಿಯ್ಯಾರು ಗ್ರಾಮ 

( ಮಹಿಳೆ ) 
ಶ್ರೀ ಪ್ರಭಾಕರ ನಾಯ್ಕ ಬಿನ್ ಮೋಹನ್ ನಾಯ್ಕ , 

ಸದಸ್ಯರು (ಮೀಸಲಾತಿ) 
ಒಂಟೆಜಾರು ಕಾಲನಿ , ಕರ್ಮಾಶೆ ಗ್ರಾಮ 

( ಪ. ಪಂ ) 
5 | ತಹಶೀಲ್ದಾರ್, ಕಾರ್ಕಳ ತಾಲ್ಲೂಕು, ಉಡುಪಿ ಜಿಲ್ಲೆ 

ಸದಸ್ಯ ಕಾರ್ಯದರ್ಶಿ 


ಪ್ರವರ್ಗ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . B . 870 

ಉದಯ ಆರ್.ನಾಯಕ್, 

ಪೀಠಾಧಿಕಾರಿ , 
S . C .25 

ಕಂದಾಯ ಇಲಾಖೆ ( ಭೂ ಮಂ -2). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 24 ಎಲ್‌ಜಿಯು 2014, ಬೆಂಗಳೂರು, ದಿನಾಂಕ: 17- 10 - 2014, 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964, ಸಬ್ ಸೆಕ್ಷನ್ (1) 94 - ಎ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಚಿಕ್ಕಮಗಳೂರು 
ಜಿಲ್ಲೆಯ ಚಿಕ್ಕಮಗಳೂರು ವಿಧಾನ ಸಭಾ ಕ್ಷೇತ್ರ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಮುಂದಿನ 
ಆದೇಶದವರೆಗೆ ಕೆಳಕಂಡಂತೆ ರಚಿಸಲಾಗಿದೆ. 
ಕ್ರಮ ಸಂಖ್ಯೆ | ಸದಸ್ಯರು 

ಪ್ರವರ್ಗ 
ಶ್ರೀ ಸಿ. ಟಿ . ರವಿ, 

ಅಧ್ಯಕ್ಷರು 
ಮಾನ್ಯ ಶಾಸಕರು, ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ 
ಶ್ರೀ ಸಿ.ಸಿ. ಈರೇಗೌಡ ಬಿನ್ ಚೌಡೇಗೌಡ, 

ಸದಸ್ಯರು 
ಆಲ್ಲೂರು, ಚಿಕ್ಕಮಗಳೂರು ತಾಲ್ಲೂಕು 

( ಸಾಮಾನ್ಯ) | 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 


ಪ್ರವರ್ಗ 


ಕ್ರಮ ಸಂಖ್ಯೆ 

ಸದಸ್ಯರು 
ಶ್ರೀಮತಿ ಹೇಮಾವತಿ ಕೋಂ ಕಲ್ಲೇಶ್, 
ಮಲ್ಲೇನಹಳ್ಳಿ, ಚಿಕ್ಕಮಗಳೂರು 
ಶ್ರೀ ಶಾಂತಕುಮಾರ್ ಬಿನ್ ಲೇಟ್ ರಾಮಯ್ಯ 

ಬಿಸಗ್ನಿಮಠ, ಚಿಕ್ಕಮಗಳೂರು 
5 | ತಹಶೀಲ್ದಾರ್‌, ಚಿಕ್ಕಮಗಳೂರು ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ 


ಸದಸ್ಯರು 

( ಮಹಿಳೆ) 
ಸದಸ್ಯರು (ಮೀಸಲಾತಿ) 

( ಪ . ಜಾ ) 
ಸದಸ್ಯ ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 871 

ಉದಯ ಆರ್.ನಾಯಕ್, 

ಪೀಠಾಧಿಕಾರಿ , 
S . C. 25 

ಕಂದಾಯ ಇಲಾಖೆ ( ಭೂ ಮಂ - 2 ). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 49 ಎಲ್‌ಜಿಎಂ 2014 , ಬೆಂಗಳೂರು, ದಿನಾಂಕ: 29 - 10 - 2014, 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964, ಸಬ್ ಸೆಕ್ಷನ್ (1) 94 - ಎ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಚಾಮರಾಜನಗರ 
ಜಿಲ್ಲೆಯ ಗುಂಡ್ಲುಪೇಟೆ ವಿಧಾನ ಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಕೆಳಕಂಡಂತೆ ರಚಿಸಲಾಗಿದೆ. 
ಕ್ರಮ ಸಂಖ್ಯೆ ಸದಸ್ಯರು 

ಪ್ರವರ್ಗ 
ಶ್ರೀ ಚಂದ್ರಶೇಖರ್ ಬಿನ್ ಲಿಂಗಪ್ಪಯ್ಯ , 

ಅಧ್ಯಕ್ಷರು 
ಕೊಡಸೋಗೆ, ಗುಂಡ್ಲುಪೇಟೆ ತಾಲ್ಲೂಕು 
ಶ್ರೀ ನಿರಂಜನಮೂರ್ತಿ ಆಲಿಯಾಸ್ ಲೋಕೇಶ್ ಬಿನ್ ಲೇಟ್ ಮಲ್ಲಣ್ಣ, 

ಸದಸ್ಯರು 
ಮಂಚಹಳ್ಳಿ, ಗುಂಡ್ಲುಪೇಟೆ. 

(ಸಾಮಾನ್ಯ ) 
| ಶ್ರೀಮತಿ ನಾಗಮ್ಮ ಕೋಂ ಪಟೇಲ್ ನಾಗಶೆಟ್ಟಿ, 

ಸದಸ್ಯರು 
ಕೋಡಹಳ್ಳಿ, ಗುಂಡ್ಲುಪೇಟೆ ತಾಲ್ಲೂಕು 

( ಮಹಿಳೆ ) 
ಶ್ರೀ ಕುನ್ನಬೋಗಯ್ಯ ಬಿನ್ ಚಿಕ್ಕಜವನಯ್ಯ , 

ಸದಸ್ಯರು 
ಮಂಗಲ, ಗುಂಡ್ಲುಪೇಟೆ ತಾಲ್ಲೂಕು 

( ಪರಿಶಿಷ್ಟ ಜಾತಿ) 
5 | ತಹಶೀಲ್ದಾರ್‌, ಗುಂಡ್ಲುಪೇಟೆ ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ 

ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 872 

ಉದಯ ಆರ್ .ನಾಯಕ್ , 

ಪೀಠಾಧಿಕಾರಿ, 
S . C . 25 

ಕಂದಾಯ ಇಲಾಖೆ ( ಭೂ ಮಂ - 2). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 127 ಎಲ್‌ಜಿಬಿ 2014, ಬೆಂಗಳೂರು, ದಿನಾಂಕ: 19 - 06 - 2014 . 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್ ಸೆಕ್ಷನ್ (1) 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ರಾಮನಗರ ವಿಧಾನಸಭಾ ಕ್ಷೇತ್ರ, ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಈ ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರುಗಳನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ . 
ಕ್ರಮ ಸಂಖ್ಯೆ ಸದಸ್ಯರು 

ಪದನಾಮ 
ಶ್ರೀ ಡಿ .ಕೆ. ಶಿವಕುಮಾರ್‌, 
ಇಂಧನ ಸಚಿವರು ಹಾಗೂ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರು 
ಶ್ರೀ ಹೆಚ್. ಗೋಪಾಲರಾಜು, ಬಿನ್ ಹೊನ್ನಪ್ಪ, 

ಸದಸ್ಯರು 
ಜಡೇಹನಳ್ಳಿ , ಹೆಜ್ಜಾಲ ಅಂಚೆ, ಬಿಡದಿ ಹೋ ! ರಾಮನಗರ ತಾಲ್ಲೂಕು 

( ಸಾಮಾನ್ಯ ) 


ಅಧ್ಯಕ್ಷರು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 


ಭಾಗ ೪ಎ 


ಪದನಾಮ 


3 


ಕ್ರಮ ಸಂಖ್ಯೆ 

ಸದಸ್ಯರು 
ಶ್ರೀ ತಿಮ್ಮಯ್ಯ ಬಿನ್ ಚಿಕ್ಕಿರಿತಿಮ್ಮಯ್ಯ 
ಹಾಗಲಹಳ್ಳಿ ಗ್ರಾಮ ಮತ್ತು ಅಂಚೆ, ಕಸಬಾ ಹೋ || ರಾಮನಗರ ತಾಲ್ಲೂಕು 
ಶ್ರೀಮತಿ ರಮಾ ಕೋಂ . ಕೆಂಪರಾಮು, 

ಕೈಲಾಂಚ ಗ್ರಾ ಮತ್ತು ಅಂಚೆ, ಕೈಲಾಂಚ ಹೋಬಳಿ , ರಾಮನಗರ ತಾಲ್ಲೂಕು 
5 | ತಹಶೀಲ್ದಾರ್‌, ರಾಮನಗರ ತಾಲ್ಲೂಕು 


ಸದಸ್ಯರು 
( ಪರಿಶಿಷ್ಟ ಜಾತಿ) 

ಸದಸ್ಯರು 
( ಮಹಿಳೆ ) 


ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 873 

ಉಮಾದೇವಿ 
S . C .100 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ, ಭೂಮಂಜೂರಾತಿ - 1. 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಸೇರ್ಪಡೆ ಅಧಿಸೂಚನೆ 
ಸಂಖ್ಯೆ : ಅಪಜೀ 58 ಅಅಸೇ 2014 , ಬೆಂಗಳೂರು, ದಿನಾಂಕ: 30 - 09 - 2014, 
ದಿನಾಂಕ : 21 - 04 - 2014ರಲ್ಲಿ ಅಧಿಸೂಚನೆ ಸಂಖ್ಯೆ : ಅಪಜೀ 58 ಅಅಸೇ 2014 , ಅನುಬಂಧ- 1ರ ಕೊನೆಯ ಕ್ರಮ ಸಂಖ್ಯೆ : 325ರ ನಂತರ 
ಕೆಳಕಂಡಂತೆ ಸೇರ್ಪಡೆಗೊಳಿಸಿ ಆದೇಶಿಸಿದೆ. 

ವರ್ಗ 

ದಿನಗೂಲಿಸೇವೆಗೆ 
(ಸಾಮಾನ್ಯ / ಹಿಂದುಳಿದ 

ಸೇರುವ ವೇಳೆ 

ದಿನಗೂಲಿಸೇವೆಗೆ 
ಕ್ರ. ಸಂ . ಅಭ್ಯರ್ಥಿಯ ಹೆಸರು ಹುಟ್ಟಿದ ದಿನಾಂಕ ವರ್ಗ / ಪರಿಶಿಷ್ಟ 

ಅಭ್ಯರ್ಥಿಯ 
ಸೇರಿದ ದಿನಾಂಕ 
ಜಾತಿ/ ಪರಿಶಿಷ್ಟ 

ವಿದ್ಯಾರ್ಹತೆ ಮತ್ತು 
ಪಂಗಡ) 

ಪಡೆದ ದಿನಾಂಕ 


- 


4 


ಚಿತ್ರದುರ್ಗ ವಿಭಾಗ , ಬಳ್ಳಾರಿ 
ಓ . | 01 - 10 - 1954 

ಎಸ್ . ಟಿ. 


326 


ಕೋಂ 


02 - 01 - 1989 


ಅನಕ್ಷರಸ್ಥೆ 


ಶ್ರೀಮತಿ ಪುಟ್ಟಮ್ಮ 
ಪಾಲಯ್ಯ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ದಿನಗೂಲಿ ಸೇವೆಗೆ | 
ನೇಮಕಗೊಂಡ ಹುದ್ದೆ 
ಹಾಗೂ ವೃಂದ (ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ ಸೇವೆಗೆ ಒಟ್ಟು ದಿನಗೂಲಿ 
ತೆಗೆದುಕೊಳ್ಳಲು ಸೇವೆ (ಸೇವಾ 

ಪ್ರಸ್ತುತ ದಿನಗೂಲಿ 

| ಸೇವೆಯಲ್ಲಿರುವ ಬಗ್ಗೆ ಷರಾ 
ಹೊರಡಿಸಿದ ಆದೇಶ ವಿಭಿನ್ನತೆ 

( ವೇತನ ಇತರೆ) 
ಹಾಗೂ ವೇತನ ವಿವರದೊಂದಿಗೆ) 


10 


- 


11 


| 


12 


ಅನಕ್ಷರಸ್ಥೆ 


ಡಿ ಗ್ರೂಪ್ 


ಯಾವುದೇ ಆದೇಶ | 24 ವರ್ಷ 
ಲಭ್ಯವಿರುವುದಿಲ್ಲ 


ಎಸ್‌ಎಸ್‌ಆರ್ ದರದಲ್ಲಿ 
ದಿನಕ್ಕೆ ರೂ . 226 .50 
ರಂತೆ 

ಸರ್ಕಾರಿ 
ಆದೇಶದನ್ವಯ ಮಾಸಿಕ 
ರೂ . 2000 - 00 ರಂತೆ 
ಕಾರ್ಯನಿರ್ವಹಿಸುತ್ತಿದ್ದಾರೆ. 


P . R . 915 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 


ವಸತಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಇ 468 ಕಗೃಮಂ 2014 , ಬೆಂಗಳೂರು, ದಿನಾಂಕ: 24 - 11 - 2014 , 
ಶ್ರೀ ನಂಜಯ್ಯನ ಮಶ್, ಸುಭಾವಿ , ಹುನಗುಂದ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ, ಇವರನ್ನು , ಕರ್ನಾಟಕ ಗೃಹ ಮಂಡಳಿ ಕಾಯ್ದೆ 1962ರ 
ಸೆಕ್ಷನ್ 3(2 )( ಎ) ನಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೂಡಲೇ ಜಾರಿಗೆ ಬರುವಂತೆ ದಿನಾಂಕ: 23.04.2016ರವರೆಗೆ ( 18 ತಿಂಗಳು) ಅಥವಾ 
ಮುಂದಿನ ಆದೇಶದವರೆಗೆ, ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ, ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR- 919 

ಜಿ. ವೆಂಕಟೇಶನ್ 
SC - 50 

ಸರ್ಕಾರದ ಅಧೀನ ಕಾರ್ಯದರ್ಶಿ -1, 

ವಸತಿ ಇಲಾಖೆ. 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿಇ 55 ಸಾಸಂಸೇ 2014 , ಬೆಂಗಳೂರು, ದಿನಾಂಕ: 24 - 11 - 2014, 
ಡಿ.ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ಸ್ ಲಿವಿಟೆಡ್ ನ Article of Association ನ 8 ಮತ್ತು 17 ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಶ್ರೀ ಎಸ್.ಎಸ್. ಪ್ರಕಾಶಂ , ನಂ .6, 4ನೇ “ಎ ” ಮುಖ್ಯ ರಸ್ತೆ, ಅಟ್ಟೂರು, ಎಸ್ಕಾರ್ಟ್ ಬಡಾವಣೆ, ಯಲಹಂಕ, ಬೆಂಗಳೂರು ಇವರನ್ನು 
ಡಿ .ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ಸ್ ಲಿಮಿಟೆಡ್ ನ ನಿರ್ದೇಶಕರ ಮಂಡಳಿಯಲ್ಲಿ ನಿರ್ದೇಶಕರನ್ನಾಗಿ ಹಾಗೂ ಅಧ್ಯಕ್ಷರನ್ನಾಗಿ ಡಾ .ರಾಜಕುಮಾರ್‌ ಖತ್ರಿ, 
ಭಾ . ಆ. ಸೇ ., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಾರಿಗೆ ಇಲಾಖೆ ಇವರ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ 18 ತಿಂಗಳ ಅವಧಿಗೆ ಅಥವಾ 
ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಬೀರೇಶ್ 
PR-921 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC- 50 

ಸಾರಿಗೆ ಇಲಾಖೆ. 
ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿಇ 55 ಸಾಸಂಸೇ 2014, ಬೆಂಗಳೂರು, ದಿನಾಂಕ: 24 - 11 - 2014, 
ರಸ್ತೆ ಸಾರಿಗೆ ನಿಗಮಗಳ ಅಧಿನಿಯಮ 1950 ರ ಸೆಕ್ಷನ್ 5 (2) ಮತ್ತು 5 (3) ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ 
ನಿಯಮಾವಳಿಗಳು 1961 ರ ನಿಯಮ 3( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡವರನ್ನು ಅವರ ಹೆಸರುಗಳ ಮುಂದೆ 
ನಮೂದಿಸಿರುವ ರಾಜ್ಯ ಸಾರಿಗೆ ಸಂಸ್ಥೆಯ ಮಂಡಳಿ ನಿರ್ದೇಶಕರನ್ನಾಗಿ ಹಾಗೂ ಅಧ್ಯಕ್ಷರು/ಉಪಾಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ 18 ತಿಂಗಳ 
ಅವಧಿಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಲಾಗಿದೆ. 


ಪದನಾಮ 

ಸಾರಿಗೆ ಸಂಸ್ಥೆಯ ಹೆಸರು 
| ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ , ಬೆಂಗಳೂರು. 


ಹೆಸರು ಮತ್ತು ವಿಳಾಸ 
ಡಾ .ಲೋಹಿತ್ ಡಿ ನಾಯ್ಕರ್, 

“ರೇಣುಕ ಕೃಪ”, ಸನ್ನತಿ ರಸ್ತೆ, ಧಾರವಾಡ. 
2) | ಶ್ರೀ ನಾಬಿ ರಾಜು, ದಕ್ಷಿಣ ಕನ್ನಡ, 

ಶ್ರೀ ಶಿವಕುಮಾರ ಗೌಡ ಶೆಟ್ಟಿ, ಕತ್ರಿಗುಪ್ಪೆ, 
ಬೆಂಗಳೂರು 


ಅಧ್ಯಕ್ಷರು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ , ಬೆಂಗಳೂರು. 
ಉಪಾಧ್ಯಕ್ಷರು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಬೆಂಗಳೂರು. 


ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ , ಹುಬ್ಬಳ್ಳಿ, 


ಶ್ರೀ ಎಂ . ಬಿ .ಸೌಧಾಗರ್ ಬಿನ್ ಶ್ರೀ ಹಾಜಿ ಬುಡನ್ | ಅಧ್ಯಕ್ಷರು 
ಸಾಬ್ ಎಂ .ಸೌದಾಗರ್, ಸಾಧ‌ ಬಜಾರ್‌, 

ಕಲ್ಲಡಗಿ, ಬಾಗಲಕೋಟೆತಾಲ್ಲೂಕು ಮತ್ತು ಜಿಲ್ಲೆ 
| 5) | ಶ್ರೀ ಭೀಮಣ್ಣಾ ಸಾಲಿ, ಗುಲ್ಬರ್ಗಾ 

| ಅಧ್ಯಕ್ಷರು 


ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ , ಗುಲ್ಬರ್ಗಾ , 


ರ್D 


PR-922 
Sc - 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಕೆ.ಬೀರೇಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಾರಿಗೆ ಇಲಾಖೆ. 


B00F837 ODZIE, TOOBJOB , 230 0 , 9009 

ಭಾಗ ೪ಎ 
HOME SECRETARIAT 

NOTIFICATION 

No.HD :28 :POP:2011 Bangalore , Dated : 18 /9/2014 . 
In exercise of the powers conferred by the clause (s) of section 2 of the Code of Criminal Procedure, 1973 (Central Act 2 of 
1974) the Government of Karnataka, hereby declare , that with effect from the date of publication of this notification in the Official 
Gazatte , the areas and places specified in column ( 3) of the schedule below , shall cease to be within the jurisdication of the police 
station specified in column (4 ) thereof and the said areas and places shall be included within the jurisdication of the police station 
specified in column (2) thereof. 

SCHEDULE 


Name of the city/ Sub 

Division /Circle 


Name of the Police 
Station in which the 

areas and places 
mentioned in column 
(3 ) shall be included 


Name of the areas and 

places 


Name of the Police 

Station from the 
jurisdication of which 

the area and place 
mintined in column (3) 

shall be excluded . 


(1 ) 


(2 ) 


( 3) 


(4 ) 


Police Commissionerate , Bangalore 
City , Deputy Police Commissioner 
South Division , Banshankari 
Sub - Division 


Talaghattapura Police 
Station , Bangalore 
City 


Talaghattapura Ploice 
Station , Harohalli Circle , 
Ramanagar District 


| (1) Alahalli 
(2 ) Anjanapura 

Kembattahalli 

Thippasandra 
(5 ) Raghavanapalya 
(6 ) Eletotadapalya 
(7 ) Anjanapura BDA layout 
(8 ) Gubbalala 
(9) Turalli 
( 10 ) Turalli Colony 
(11) Bhuvaneshwari 
(12 ) Maruti Nagara 
(13) Huchhayanapalya 
(14) Hemmigepur 
( 15 ) Konasandra 
( 16 ) Chennavirayyana Palya 
(17 ) Sompura 
( 18 ) Varahasandra 
( 19) Dasegowdana Palya 
( 20 ) Jettigarahalli 
( 21) Mettigalpalya 
(22) Gattigerepalya 
(23) Chikkagowdana Palya 
(24 ) Lingadiranahalli 
(25 ) Kariyananapalya 
( 26 ) Talaghttapura 
(27 ) Bovi colony 
( 28 ) Byyanapalya 
(29 ) Raghuvanahalli 
( 30 ) Hosahalli 
(31) Ganigarapalya 
(32 ) Anjanapura Gollahalli 
( 33) Tulasipura 
(34 ) Manovarthe kaval 


By Order and in the name of the Governor of Karnataka , 

H . R .Putte Gowda 
Under Secretary to Government, Home Department, 

(Police Expenditure ) 


PR -923 
SC - 100 


ಭಾಗ ೪ಎ 

ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜನವರಿ ೧ , ೨೦೧೫ 

HOME SECRETARIAT 

NOTIFICATION 

No. HD 214 POP 2014 Bangalore, dated : 05/9/2014, 
In exercise of the powers conferred in sub -section (1) of section 7 of the Karnataka Police Act, 1963 (Karnataka Act 4 of 1964 ) 
the Government of Karnataka , hereby appoints a Commissioner of Police for Be!gaum City for the area in Beigaum District Police 
encompassing the jurisdiction of (1) Market Police Station (2) APMC Police Station (3) Ma!maruti Police Station (4) Shahapur Police 
Station (5 ) Khadebazar Police Station (6 ) Udyambag Police Station (7 ) Camp Police Station (8 ) Tilakwadi Police Station (9) Belgaum 
Rural Police Station ( 10 ) Hirebagewadi Police Station (11) Marihal Police Station (12 ) Kakati Police Stations. 

2 .The Commissioner of Police . Belgaum Citi, shall exercise such powers , perform such functions and duties and shall have 
such responsibilities and authority as are provided by under this Act or asmay otherwise be directed by the Government by a General 
or Special order. 

3. Government further directs that any of the powers , functions , duties , responsibilities or authority exercisable or to be 
performed or discharged by the Commissioner of Police, Belgaum City shall be exercised, performed or discharged subject to the 
control of the DirectorGenera : ana Inspector General of Police. 

4. In exercise of the powers conferred under sub -section (2) of section 7 of the said Act,Government further directs that areas 
coming under the jurisdiction of Market Police Station , APMC Police Station , Malamaruti Police Station , Shahapur Police Station , 
Khadebazar Police Station , Udyambag Police Station , Camp Police Station , Tilakwadi Police Station , Belgaum Rural Police Station , 
Hirebagewadi Police Station , Marihal Police Station and Kakati Police Stations shail come under the jurisdiction of the Commissioner of 
Police , Belgaum City. The District Magistrate, Belgaum District, shall not exercise the same powers or perform the same functions or 
duties as District Magistrate notwithstanding the fact that such area forms the part of the District within the terrttorial jurisdiction of that 
District Magistrate 

5 . Government also directs that the Superintendent of Police, Belgaum District, shall not have any jurisdiction over the area 
for which the Commissioner of Police} Belgaum City has been appointed notwithstanding the fact that such area forms part of the 
Districtwithin the territorial jurisdiction for which the Superintendentof Police has been appointed . 

6 . Government also directs that, officers of the rank of Superintendent of Police / Deputy Superintendent of Police appointed 
to assist the Commissioner of Police for Belgaum City, be designated as Deputy Commissioner of Police and Assistant commissioner of 
Police respectively. 

7 . The Commissioner of Police , Belgaum City for the said area shall start functioning from the date of publication of this 
Notification in the Official Gazette. 

By Order and in the name of the Governor of Karnataka , 
PR- 924 

H .R .Putte Gowda 
SC- 100 

Under Secretary to Government, Home Department, 

(Police Expenditure ) 


ಕಾನೂನು ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಲಾ 381 ಎಲ್ ಸಿಎಲ್ 2014 , ಬೆಂಗಳೂರು, ದಿನಾಂಕ : 15 - 11 - 2014 , 
ದಿನಾಂಕ : 11 / 02 /2013ರ ಅಧಿಸೂಚನೆ ಸಂಖ್ಯೆ : ಲಾ 53 ಎಲ್‌ಸಿಎಲ್ 2013ರ 7ನೇ ಸಾಲಿನಲ್ಲಿನ " ಸರ್ಕಾರದ ಉಪಕಾರ್ಯದರ್ಶಿ " ಎಂಬುದನ್ನು 
" ಸರ್ಕಾರದ ಜಂಟಿಕಾರ್ಯದರ್ಶಿ " ಎಂಬುದಾಗಿ ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . B . 929 

ಜೆ. ಲಕ್ಷಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ) ( ಪ), 

ಕಾನೂನು ಇಲಾಖೆ. 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 109 ಪಿಎಂಎಸ್ 2014, ಬೆಂಗಳೂರು, ದಿನಾಂಕ: 15 - 10 - 2014, 
1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 7 (ಕೇಂದ್ರ ಕಾಯ್ದೆ XV) ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಫ್ರೆಡರಿಕ್ ಲೋಬೋ , ನ್ಯಾಯವಾದಿಗಳು , ಮನೆ ನಂ . 1 - 330 , ಜರಿನಸ್ ವಿಲ್ಲಾ, ಜೆಹೋವಾ ವಿಟ್‌ನೆಸ್ಟ್ ಮುಂಭಾಗ, ಕೈಕಂಬ ರಸ್ತೆ , ಬಜಪೆ ( ಹೋಲಿ 
ಪ್ಯಾಮಿಲಿ ಚರ್ಚ್ ಹಿಂಭಾಗ ) ಮಂಗಳೂರು ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ - 574142 ಇವರನ್ನು ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ವಿವಾಹ 
ನೋಂದಣಿ ಉದ್ದೇಶಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳಿಗೊಳಪಟ್ಟು ಕ್ರಿಶ್ಚಿಯನ್ 
ಜನಾಂಗದ ವಿವಾಹ ನೋಂದಣಾಧಿಕಾರಿಯನ್ನಾಗಿ ಕಾರ್ಯನಿರ್ವಹಿಸಲು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದರೆಗೆ ನೇಮಕ 
ಮಾಡಿದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧, ೨೦೧೫ 


ಭಾಗ ೪ಎ 


ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ಮುಖ್ಯ 
ನೋಂದಣಾಧಿಕಾರಿಗಳು ( ಜನನ ಮರಣ ಮತ್ತು ವಿವಾಹಗಳು) ಕರ್ನಾಟಕ, ಬೆಂಗಳೂರು ( Chief Registrar General ( Birth , Death and Marriages) in 
Karnataka, Bangalore) ಇವರಿಗೆ ಕಳುಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪ್ರಕಾಶ್ . ವೈ .ಕೆ 
PR- 925 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc- 25 

ಒಳಾಡಳಿತ ಇಲಾಖೆ. (ರಹದಾರಿ ಮತ್ತು ವಿದೇಶಿಯರು) 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆನಾಸ 97 ಎಫ್‌ಪಿಪಿ 2014 , ಬೆಂಗಳೂರು, ದಿನಾಂಕ: 24 - 11 - 2014 , 


ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ ಇದರ ನಿಯಮಾವಳಿಗಳು ( ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್) 
ಅನುಚ್ಛೇದ 15( iii) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ , ಶ್ರೀ ದಿನೇಶ್ ಗುಂಡೂರಾವ್, ಮಾನ್ಯ ಆಹಾರ , ನಾಗರೀಕ ಸರಬರಾಜು ಮತ್ತು ಗ್ರಾಹಕರ 

ನ್ನು ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತದ ನಿರ್ದೇಶಕರು ಮತ್ತು ಅಧ್ಯಕ್ಷರನ್ನಾಗಿ ಕಡತ 
ಸಂಖ್ಯೆ : ಆನಾಸ 18 ಎಫ್ ಪಿಪಿ 2013, ದಿನಾಂಕ: 20.06.2013ರಲ್ಲಿ ನೇಮಿಸಲಾಗಿತ್ತು. 

ಪ್ರಸ್ತುತ, ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ ಇದರ ನಿಯಮಾವಳಿಗಳು ( ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್ ) ಅನುಚ್ಛೇದ 15 (i) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ, ಶ್ರೀ ದಿನೇಶ್ ಗುಂಡೂರಾವ್, ಮಾನ್ಯ ಆಹಾರ, ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ರಾಜ್ಯ ಸಚಿವರು ಇವರ ಸ್ಥಾನದಲ್ಲಿ ಶ್ರೀ ಎಸ್. ಎಂ . ಆನಂದ, ಹಾಸನ ಇವರನ್ನು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು 
ನಿಗಮ ನಿಯಮಿತದ ನಿರ್ದೇಶಕರು ಮತ್ತು ಅಧ್ಯಕ್ಷರನ್ನಾಗಿ ಹಾಗೂ ಶ್ರೀ ಮೋಹನ್ ಹಸುಂಡಿ, ಧಾರವಾಡ ಜಿಲ್ಲೆ ಇವರನ್ನು ಕರ್ನಾಟಕ ಆಹಾರ ಮತ್ತು 
ನಾಗರೀಕ ಸರಬರಾಜು ನಿಗಮ ನಿಯಮಿತದ ನಿರ್ದೇಶಕರು ಮತ್ತು ಉಪಾಧ್ಯಕ್ಷರನ್ನಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 

ಈ ನಾಮ ನಿರ್ದೇಶನದ ಅವಧಿಯು 18 ತಿಂಗಳು ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ .ಎನ್.ಸುಮತಿ 
PR-926 

ಪೀಠಾಧಿಕಾರಿ - 3 , ಆಹಾರ, ನಾಗರಿಕ ಸರಬರಾಜು ಮತ್ತು 
SC- 100 

ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲೋಣ 95 ಬನ್‌ಸೇ 2013 ಬೆಂಗಳೂರು, ದಿನಾಂಕ: 5 - 11 - 2014. 
ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012ರ ಸೆಕ್ಷನ್ 2( ಎ ) ನಲ್ಲಿ ಪರಿಭಾಷಿಸಿರುವಂತೆ ದಿನಾಂಕ: 10 . 04 .2006ರಂದು 
ದಿನಗೂಲಿ ನೌಕರನಂತೆ ಹತ್ತು ವರ್ಷಗಳಿಗಿಂತ ಕಡಿಮೆಯಿರದಂತೆ ಕಾರ್ಯನಿರ್ವಹಿಸಿ ಸೇವೆಯನ್ನು ಪೂರ್ಣಗೊಳಿಸಿದಂತಹ ಮತ್ತು ಈ ಅಧಿನಿಯಮವು 
ಪ್ರಾರಂಭಗೊಂಡ ದಿನಾಂಕದಂದು ದಿನಗೂಲಿ ಆಧಾರದ ಮೇಲೆ ಕಾರ್ಯನಿರತರಾಗಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆಯ ಕೆಳಕಂಡ ವಿಭಾಗ/ಉಪವಿಭಾಗಗಳಲ್ಲಿ ಹಾಗೂ ಇಲಾಖೆಯ ಕಛೇರಿಗಳಲ್ಲಿ ದಿನಗೂಲಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವವರ ಹೆಸರು 
ಮತ್ತು ಸೇವಾ ವಿವರಗಳನ್ನು ಸದರಿ ಅಧಿನಿಯಮದ ಸೆಕ್ಷನ್ 3(1) ರಡಿ ಅನುಬಂಧ- 1 ರಲ್ಲಿ ಅಧಿಸೂಚಿಸಿದೆ. 

ಸದರಿ ಅನುಬಂಧ - 1 ರಲ್ಲಿ ಅಧಿಸೂಚಿಸಿರುವ ದಿನಗೂಲಿ ನೌಕರರು ಅಧಿಸೂಚನೆ ಸಂ : ಸಂಖ್ಯಾಶಾಣ 77 ಶಾಸನ 2012, ದಿನಾಂಕ: 
15.02 .2013ರ ಮೂಲಕ ಜಾರಿಗೊಳಿಸಲಾದ ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ , 2012ರಲ್ಲಿನ ಉಪಬಂಧಗಳಿಗೆ 
ಬದ್ದವಾಗಿರತಕ್ಕದ್ದು. 

ಈ ಅಧಿಸೂಚನೆಯ ಅನುಬಂಧದಲ್ಲಿರುವ ಹೆಸರು ಮತ್ತು ವಿವರಗಳು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 
1. ನಿರ್ದೇಶಕರು, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಕಾರವಾರ ಇವರು ಸರ್ಕಾರಕ್ಕೆ ಒದಗಿಸಿರುವ ಮಾಹಿತಿಯನ್ನು ಆಧರಿಸಿರುತ್ತದೆ. 
2. ದಿನಗೂಲಿ ನೌಕರರ ಸೇವೆಗೆ ಸೇರುವಾಗ ಮತ್ತು ಈಗ ನೀಡಿರುವ ಮಾಹಿತಿಯು ಸತ್ಯಕ್ಕೆ ದೂರವಾದ/ ನಕಲಿ/ಫೋರ್ಜರಿಯಾಗಿದ್ದಲ್ಲಿ ಅವರ ಹೆಸರು 

ಈ ಅಧಿಸೂಚನೆಯಿಂದ ತಂತಾನೇ ರದ್ದಾಗುತ್ತದೆ. 
3. ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ , 2012ರಂತೆ ಅರ್ಹತೆ ಹೊಂದದೇ ಇದ್ದಲ್ಲಿ ಅಂತಹವರ ಹೆಸರು ಈ 

ಅಧಿಸೂಚನೆಯಿಂದ ತಂತಾನೇ ರದ್ದಾಗುತ್ತದೆ. ಈ ಕುರಿತ ಹಕ್ಕನ್ನು ಸರ್ಕಾರ ಕಾಯ್ದಿರಿಸಿಕೊಂಡಿದೆ. 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 


*(d 


ಅಭ್ಯರ್ಥಿಯ ಹೆಸರು 


ಹುಟ್ಟಿದ 
ದಿನಾಂಕ 


ವರ್ಗ 
(ಸಾಮಾನ್ಯ / 
ಹಿಂದುಳಿದ 
ವರ್ಗ / ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ 


ದಿನಗೂಲಿ 
ಸೇವೆಗೆ ಸೇರಿದ 

ದಿನಾಂಕ 


ದಿನಗೂಲಿ 
ಸೇವೆಗೆ 
ಸೇರುವ 

ವೇಳೆ 
ಅಭ್ಯರ್ಥಿಯ 
ವಿದ್ಯಾರ್ಹತೆ 
ಮತ್ತು ಪಡೆದ 
ದಿನಾಂಕ 


ಅನುಬಂಧ - 1 

ದಿನಗೂಲಿ 

ಸೇವೆಗೆ 

ನೇಮಕಗೊಂಡ 
ಪ್ರಸ್ತುತ ಹುದ್ದೆ ಹಾಗೂ 
ವಿದ್ಯಾರ್ಹತೆ ವೃಂದ ( ಸದರಿ 
ಹಾಗೂ ಪಡೆದ ಹುದ್ದೆಗೆ ವೃಂದ 
ದಿನಾಂಕ & ನೇಮಕಾತಿ 

ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 

8 


ಪ್ರಸ್ತುತ 
ನಿರ್ವಹಿಸುತ್ತಿ 
ರುವ ಹುದ್ದೆ 
ಹಾಗೂ 
ವೃಂದ 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 

ಸೇವೆ | ಪ್ರಸ್ತುತ ದಿನಗೂಲಿಸೇವೆಯಲ್ಲಿರುವ 
(ಸೇವಾ ವಿಚ್ಚಿನ್ನತೆ | ಬಗ್ಗೆ ಷರಾ( ವೇತನ, ಇತರೆ) 
ವಿವರದೊಂದಿಗೆ) 


4 


| 


5 


_ 9 


10 


11 


12 


ಜಿ . ಕೆ. ಸತ್ಯನಾರಾಯಣ | 3/ 2/58 


ಸಾಮಾನ್ಯ 


4 /5 /85 


| 4 ನೇ ತರಗತಿ | 4 ನೇ ತರಗತಿ 


ನಿರ್ದೇಶಕರ 
ಆದೇಶ ಸಂ : 

ಬಂಒಜಸಾ: 
ಸಿಬ್ಬಂದಿ: ಕ್ರ. ಸಂ . 
114 /85 - 86 
ದಿ: 18.10. 85 
ರೂ .10 / 


ದಿ: 4/5/85 ರಿಂದ | ಅಧೀಕ್ಷಕ ಇಂಜಿನಿಯರ್, 
ಇಲ್ಲಿಯವರೆಗೆ | ಲೋಕೋಪಯೋಗಿ ಇಲಾಖೆ, 

ಮೈಸೂರು ವೃತ್ತ, ಮೈಸೂರು 
ಇವರ 2010 - 11ನೇ ಸಾಲಿಗಾಗಿ 
ದಿನಗೂಲಿ ನೌಕರರ ದರಗಳನ್ನು 
ಪರಿಷ್ಕರಿಸಿದಂತೆ ದಿ: 1/4/10 
ರಿಂದ ಅನ್ವಯವಾಗುವಂತೆ 
ಮೂಲ ವೇತನ ರೂ . 79 .80 
ಹಾಗೂ ನಿರ್ವಹಣೆ ಭತ್ಯೆ 
ರೂ .83 .82 ದಿನ ಒಂದಕ್ಕೆ ಒಟ್ಟು 
ರೂ . 163.62 ಪೈಸೆಯಂತೆ 
ನೀಡಲು ನಿರ್ದೇಶಕರ ಇಲಾಖಾ 
ಆದೇಶದಂತೆ 
ಬಂಒಜಸಾ / 7 /ಸಿಬ್ಬಂದಿ - 1 /2012 , 
ದಿ:31.01.2012ರಲ್ಲಿ ಮಂಜೂರು 
ಮಾಡಿದ್ದರಿಂದ ಸದರಿಯವರಿಗೆ 
ದಿನ ಒಂದಕ್ಕೆ ರೂ . 163. 62 
ರಂತೆ ಸಂದಾಯ 
ಮಾಡಲಾಗುತ್ತಿದೆ. ಸರ್ಕಾರದ 
ಆದೇಶ ಸಂ : ಸಿಆಸುಇ 18 
ಸೇಪ್ಪಅ 2009 , ದಿ: 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 
6 | 7 | 8 | 9 | 


| 


5 


10 


| 


11 


11 . 06 .2009ರ ಪ್ರಕಾರ ದಿ : 
1.4. 2011 ರಂದು 
ಅನ್ವಯವಾಗುವಂತೆ 
ದಿನಗೂಲಿಯ ಜೊತೆಗೆ ಮಾಸಿಕ 
ರೂ . 1,000 /- ಗಳನ್ನು ಹಾಗೂ 
ಸರ್ಕಾರದ ಆದೇಶ ಸಂ : 
ಸಿಆಸುಇ 34 ಸೇ # ಅ 2012 , ದಿ: 
31.7.2012ರ ಪ್ರಕಾರ ದಿ: 
1.4 . 2012 ರಿಂದ ದಿನಗೂಲಿಯ 
ಜೊತೆಗೆ ಮಾಸಿಕ ರೂ . 1,000/ 
ಗಳನ್ನು ಒಟ್ಟು ರೂ .2 ,000 / 
ಗಳನ್ನು ದಿನಗೂಲಿಯ ಜೊತೆಗೆ 
ಮಾಸಿಕ ವೇತನವನ್ನು ಹೆಚ್ಚಾಗಿ 
ನೀಡಲಾಗುತ್ತಿದೆ. 


5 / 6 / 65 


22 /5 /85 


| 7 ನೇ ತರಗತಿ | 7 ನೇ ತರಗತಿ 


ಕಲಾಸಿ 


ಮಂಜಪ್ಪ 
ಹಾಗಲಪುರ 


ಹಿಂದುಳಿದ | 
ವರ್ಗ 


ದಿ : 22 /5 / 85 

ರಿಂದ 
ಇಲ್ಲಿಯವರೆಗೆ 


ನಿರ್ದೇಶಕರ 
ಆದೇಶ ಸಂ : 
ಬಂಒಜಸಾ: 
ಸಿಬ್ಬಂದಿ: ಕ್ರ. ಸಂ 

61 / 85 - 86 
ದಿ : 13.08 .85 
ರೂ .10/ 


- ಮೇಲಿನಂತೆ 


ಎಸ್‌.ಎಸ್‌. ವಿರಕ್ತಮಠ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ( ಬಂದರುಗಳು ) 


PR -920 
SC - 100 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜನವರಿ ೧ , ೨೦೧೫ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 

ಸುತ್ತೋಲೆ 


ಸಂಖ್ಯೆ : ಹಿಂವಕ 359 ಬಿಇಟಿ 2013 , ಬೆಂಗಳೂರು, ದಿನಾಂಕ:03 - 12 - 2014 


ವಿಷಯ : ಸಾರ್ವಜನಿಕ ಉದ್ಯೋಗದ ನೇಮಕಾತಿಗಳಲ್ಲಿ ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ 

ಕಲ್ಪಿಸಿರುವ ಮೀಸಲಾತಿಯನ್ವಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ/ ನೌಕರರು 

ಸ್ಥಳೀಯ ವೃಂದಗಳಿಗೆ ಹಂಚಿಕೆ ಹೊಂದಲು ಅಭಿಮತ ನೀಡುವ ಕುರಿತು. 
ಉಲ್ಲೇಖ : 1) ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್- ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 

ಮೀಸಲಾತಿ) ಆದೇಶ, 2013, ದಿನಾಂಕ: 06 .11.2013. 
2 ) ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 

ಮೀಸಲಾತಿ, ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ) 
ನಿಯಮಗಳು , 2013 . 


3) ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್- ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 

ಮೀಸಲಾತಿ ( ಅರ್ಹತಾ ಪ್ರಮಾಣ ಪತ್ರಗಳ ನೀಡಿಕೆ ) ನಿಯಮಗಳು, 2013. 

4) ಅಧಿಸೂಚನೆ ಸಂಖ್ಯೆ: ಹಿಂವಕ 359 ಬಿಇಟಿ 2013 , ದಿನಾಂಕ: 03.12. 2014 . 
ಉಲ್ಲೇಖ (1) ರ ದಿನಾಂಕ: 06 .11. 2013ರ ಆದೇಶದಲ್ಲಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗದ ನೇಮಕಾತಿಗಳಲ್ಲಿ ಹೈದರಾಬಾದ್ - ಕರ್ನಾಟಕ 
ಪ್ರದೇಶಕ್ಕೆ ಮೀಸಲಾತಿಯನ್ನು ಕಲ್ಪಿಸಿ ಸರ್ಕಾರವು ಆದೇಶ ಹೊರಡಿಸಿದೆ. ಸದರಿ ಆದೇಶದ 3 ಮತ್ತು 13ನೇ ಕಂಡಿಕೆಗಳಿಗನುಸಾರವಾಗಿ, ವೃಂದ ನಿಯಂತ್ರಣ 
ಪ್ರಾಧಿಕಾರವು ನಿರ್ದಿಷ್ಟಪಡಿಸಿದ ರೀತಿಯಲ್ಲಿ ಸ್ಥಳೀಯ ವೃಂದಗಳನ್ನು ರಚಿಸಿ, ಪ್ರತಿಯೊಂದು ವೃಂದಗಳಲ್ಲಿನ ಹುದ್ದೆಗಳ ಸಂಖ್ಯೆಯನ್ನು ಗುರುತಿಸತಕ್ಕದ್ದಾಗಿದೆ 
ಮುಂದುವರೆದು, ಈ ರೀತಿ ಗುರುತಿಸಲಾದ ಸ್ಥಳೀಯ ವೃಂದದಲ್ಲಿನ ಹುದ್ದೆಗಳನ್ನು ಸಂಬಂಧಪಟ್ಟ ವೃಂದ ಮತ್ತು ನೇಮಕಾತಿ ನಿಯಮಗಳಿಗನುಸಾರವಾಗಿ 
ಮುಂಬಡ್ತಿ ಅಥವಾ ನೇರ ನೇಮಕಾತಿಯಡಿ ಸ್ಥಳೀಯ ವ್ಯಕ್ತಿಗಳಿಗೆ ಮೀಸಲಿಡತಕ್ಕದ್ದಾಗಿದೆ. ಈ ಬಗ್ಗೆ ಉಲ್ಲೇಖಿತ (2) ಮತ್ತು (3) ರಲ್ಲಿನ ನಿಯಮಗಳನ್ನೂ ಸಹ 
ಸರ್ಕಾರವು ರಚಿಸಿರುತ್ತದೆ. 

2. ಮೇಲೆ ತಿಳಿಸಿದ ಆದೇಶ ಮತ್ತು ನಿಯಮಗಳನುಸಾರ , ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಸ್ಥಳೀಯ ವೃಂದಗಳನ್ನು 
ಗುರುತಿಸಿ ಉಲ್ಲೇಖ (4)ರ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿದೆ. 

3. ಉಲ್ಲೇಖ (3) ರ ಆದೇಶ ದಿನಾಂಕ:06.11.2013ರಲ್ಲಿ “ಸ್ಥಳೀಯ ವೃಂದ ” ಹಾಗೂ “ಸ್ಥಳೀಯ ವ್ಯಕ್ತಿ ” ಎಂಬುದನ್ನು ಈಗಾಗಲೇ 
ವ್ಯಾಖ್ಯಾನಿಸಲಾಗಿದೆ. ಮುಂದುವರೆದು, ಸದರಿ ಆದೇಶದ ಕಂಡಿಕೆ - 4ರ ಉಪ ಕಂಡಿಕೆ (2) ರ ಪ್ರಕಾರ ಹೈದರಾಬಾದ್ -ಕರ್ನಾಟಕ ಪ್ರದೇಶದ 
ಅಧಿಕಾರಿ/ ನೌಕರರಿಂದ ಸ್ಥಳೀಯ ವೃಂದವನ್ನು ಆಯ್ಕೆ ಮಾಡಿಕೊಳ್ಳುವ ಕುರಿತು ಅಭಿಮತ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಅಲ್ಲದೆ, ಉಲ್ಲೇಖಿತ (2)ರ 
ನಿಯಮಗಳ ನಿಯಮ 6ರ ಉಪ ನಿಯಮ (1) ರ ಪ್ರಕಾರ ಪ್ರಸ್ತುತ ಸೇವೆಯಲ್ಲಿರುವ ಅಧಿಕಾರಿ / ನೌಕರರು ಸ್ಥಳೀಯ ವ್ಯಕ್ತಿಗಳ ಮಾನದಂಡವನ್ನು 
ಪೂರೈಸುವ ಅರ್ಹತಾ ಪ್ರಮಾಣ ಪತ್ರದೊಂದಿಗೆ ಸ್ಥಳೀಯ ವೃಂದವನ್ನು ಸೇರಲು ನಿಗದಿತ ನಮೂನೆಗಳಲ್ಲಿ ( ನಮೂನೆಗಳ ಪ್ರತಿಗಳನ್ನು ಲಗತ್ತಿಸಿದೆ) 
30 ದಿನಗಳೊಳಗಾಗಿ ತಮ್ಮ ಆಯ್ಕೆಯನ್ನು ಅಭಿಮತದ ಮೂಲಕ ಚಲಾಯಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. 

4. ತತ್ಸಂಬಂಧ ಮೇಲಿನ ಉಲ್ಲೇಖ (3)ರಲ್ಲಿನ ನಿಯಮಗಳಲ್ಲಿ ಸ್ಥಳೀಯ ವ್ಯಕ್ತಿ” ಎಂಬ ಮೀಸಲಾತಿಯನ್ನು ಕೈಮ್ ಮಾಡುವ ಸಂಬಂಧ ಆರು 
ವಿವಿಧ ಪ್ರಮಾಣ ಪತ್ರಗಳನ್ನು ಆಧಾರವಾಗಿ ಗುರುತಿಸಲಾಗಿದೆ. ಈ ಪೈಕಿ ಹಾಲಿ ಸೇವೆಯಲ್ಲಿರುವ ಅಧಿಕಾರಿ/ನೌಕರರು ಸೇವಾ ಪುಸ್ತಕದಲ್ಲಿ 
ನಮೂದಿಸಲಾಗಿರುವ ಸ್ವಗ್ರಾಮ ಅಥವಾ ಸ್ಥಳದ ಆಧಾರದ ಮೇಲೆ ನಿಗದಿತ ನಮೂನೆಯಲ್ಲಿ ಸ್ವಗ್ರಾಮ ಪ್ರಮಾಣ ಪತ್ರ ಪಡೆದಿದ್ದಲ್ಲಿ ಪುನ: ಈ ನಿಯಮಗಳ 
ನಿಯಮ 3ರಡಿ ನಿರ್ದಿಷ್ಟಪಡಿಸಿರುವ ರೀತ್ಯ ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆಯುವ ಅಗತ್ಯವಿರುವುದಿಲ್ಲ. ಉಳಿದ 5 ಪ್ರಮಾಣ ಪತ್ರಗಳ ಸಂಬಂಧ 
ಸಕ್ಷಮ ಪ್ರಾಧಿಕಾರವು ನೀಡುವ ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ . ಸದರಿ 5 ಪ್ರಮಾಣ ಪತ್ರಗಳ ನಮೂನೆಯ ಪ್ರತಿಗಳನ್ನು 
ಇದರೊಂದಿಗೆ ಲಗತ್ತಿಸಿದೆ. 

5. ಈ ಹಿನ್ನೆಲೆಯಲ್ಲಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿವಿಧ ವೃಂದಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ/ ನೌಕರರು ಈ 
ಸುತ್ತೋಲೆಯ ಕಂಡಿಕೆ -3ರಲ್ಲಿ ತಿಳಿಸಿರುವ ನಮೂನೆಯಲ್ಲಿ ಸ್ಥಳೀಯ ವೃಂದಕ್ಕೆ ಆಯ್ಕೆ ಮಾಡುವ ಕುರಿತು ಅಭಿಮತವನ್ನು ಈ ಸುತ್ತೋಲೆ ಹೊರಡಿಸಿದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಅಂದರೆ ದಿನಾಂಕ : 03.01.2015 ರೊಳಗೆ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿ , ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 
ಇವರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಸದರಿ ಅಭಿಮತವನ್ನು ಎಲ್ಲಾ ಅಧಿಕಾರಿ / ಸಿಬ್ಬಂದಿ ವರ್ಗದವರು ಪಡೆಯಬೇಕಾಗಿದ್ದು, ಅಭಿಮತವನ್ನು 
ಪಡೆಯುವುದಕ್ಕಾಗಿ ಕೆಳಕಂಡ ವೇಳಾಪಟ್ಟಿ ಪ್ರಕಾರ ಆಯಾ ಅಧಿಕಾರಿಗಳು ಅವರ ವ್ಯಾಪ್ತಿಯಡಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ / ಸಿಬ್ಬಂದಿಯ ಸಭೆ ಕರೆದು 
ಸದರಿ ಸಭೆಯಲ್ಲಿ ಅಭಿಮತವನ್ನು ಪಡೆಯಲು ಸೂಚಿಸಿದೆ: 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 


ಭಾಗ ೪ಎ 


ದಿನಾಂಕ ಸಭೆ ಕರೆಯಬೇಕಾದ ಅಧಿಕಾರಿ 

ಸಭೆಗೆ ಕರೆಸಬೇಕಾದ ಅಧಿಕಾರಿ/ ಸಿಬ್ಬಂದಿ 
03.12 . 2014 | ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸ್ಥಳೀಯ ವೃಂದಗಳನ್ನು ರಚಿಸಿ ಸದರಿ ವೃಂದದ ಅಧಿಕಾರ 
ರಿಂದ 10. 12 .2014 | ವ್ಯಾಪ್ತಿಯೊಳಗಿನ ಪ್ರತಿಯೊಂದು ವೃಂದದಲ್ಲಿನ ಹುದ್ದೆಗಳ ಸಂಖ್ಯೆಯನ್ನು ಹಾಗೂ ರಾಜ್ಯ ಮಟ್ಟದ ಕಛೇರಿಯಲ್ಲಿನ 

ಹುದ್ದೆಗಳನ್ನು ಗುರುತಿಸಿ ಹೊರಡಿಸಿರುವ ಅಧಿಸೂಚನೆ ಹಾಗೂ ಈ ಸುತ್ತೋಲೆಯ ಪ್ರತಿಗಳನ್ನು ಇಲಾಖೆಯ 
ವೆಬ್‌ಸೈಟ್‌ನಲ್ಲಿ ಸಹ ಪ್ರಕಟಿಸಲಾಗಿದೆ. ಸದರಿ ವೆಬ್‌ಸೈಟ್‌ನಿಂದ ಈ ಆದೇಶಗಳ ಪ್ರತಿಗಳನ್ನು ಪಡೆದು ನೇಮಕಾತಿ 
ಪ್ರಾಧಿಕಾರವು ತಮ್ಮ ಇಲಾಖೆಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ/ ನೌಕರರಿಗೆ 

ವಿತರಿಸುವುದು / ಗಮನಕ್ಕೆ ತರುವುದು. 
11.12. 2014 ರಿಂದ ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣ | ಜಿಲ್ಲಾ ಅಧಿಕಾರಿ/ ಸಹಾಯಕ ನಿರ್ದೇಶಕರು, ಹಿಂದುಳಿದ 
18.12 .2014 ಇಲಾಖೆ 

ವರ್ಗಗಳ ವಿಸ್ತರಣಾಧಿಕಾರಿ, ನಿಲಯ ಪಾಲಕರು ( ಪುರುಷ), 
ನಿಲಯ ಪಾಲಕರು ( ಮಹಿಳೆ), ತನಿಖಾ ಸಹಾಯಕರು, 
ಪತ್ರಾಂಕಿತ ವ್ಯವಸ್ಥಾಪಕರು, ಕಛೇರಿ ಮೇಲ್ವಿಚಾರಕರು, 
ನಿಲಯ ಮೇಲ್ವಿಚಾರಕರು ( ಪುರುಷ), ನಿಲಯ 

ಮೇಲ್ವಿಚಾರಕರು ( ಮಹಿಳೆ), ಪ್ರಥಮ ದರ್ಜೆ ಸಹಾಯಕರು 
19 .12 .2014 ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಶೀಘ್ರಲಿಪಿಗಾರರು, ದ್ವಿತೀಯ ದರ್ಜೆ ಸಹಾಯಕರು, 
ರಿಂದ 26 . 12 . 2014 | ಇಲಾಖೆ 

ಬೆರಳಚ್ಚುಗಾರರು, ವಾಹನ ಚಾಲಕರು, ಆಶ್ರಮ ಶಾಲಾ 
ಶಿಕ್ಷಕರು, ಹೊಲಿಗೆ ತರಬೇತಿ ಶಿಕ್ಷಕರು, ಮಹಿಳಾ ಕಲ್ಯಾಣ 
ಕೇಂದ್ರ ಸಂಚಾಲಕಿಯರು 


27.12 .2014 ರಿಂದ 
03. 01. 2015 


ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣ 
ಇಲಾಖೆ 


ಅಡುಗೆಯವರು, ಅಡುಗೆ ಸಹಾಯಕರು, ಕಾವಲುಗಾರರು 
( ಮಹಿಳೆ), ಜವಾನರು 


04 .01.2015 ರಿಂದ | ಸ್ವೀಕರಿಸಿರುವ ಅಭಿಮತಗಳನ್ನು ಜಿಲ್ಲಾ ಅಧಿಕಾರಿ , ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರುಗಳು ಪರಿಶೀಲಿಸಿ 
11 . 01.2015 ದಾಖಲಾತಿಗಳೊಂದಿಗೆ ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು. 
12. 01.2015 ರಿಂದ ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರವು ಸ್ವೀಕರಿಸಲಾದ ಅಭಿಮತಗಳನ್ನು ಪರಿಶೀಲಿಸಿ ಸ್ಥಳೀಯ ವೃಂದಕ್ಕೆ ಸೇರ್ಪಡೆ 
19 . 01.2015 ಮಾಡುವ ಅಥವಾ ತಿರಸ್ಕರಿಸುವ ಕುರಿತಂತೆ ಆದೇಶಗಳನ್ನು ಹೊರಡಿಸತಕ್ಕದ್ದು 


ಈಗಾಗಲೇ ತಿಳಿಸಿದಂತೆ ಅಭಿಮತವನ್ನು ವ್ಯಕ್ತಪಡಿಸಲು ಈ ಸುತ್ತೋಲೆ ಹೊರಡಿಸಿದ ದಿನಾಂಕದಿಂದ 30 ದಿನಗಳ ಕಾಲಾವಕಾಶ ನೀಡಿರುವುದರಿಂದ, 
ಮೇಲೆ ತಿಳಿಸಿದ ವೇಳಾಪಟ್ಟಿಯಂತೆ ಯಾರಾದರೂ ಅಧಿಕಾರಿ / ಸಿಬ್ಬಂದಿ ಯಾವುದೇ ಕಾರಣಕ್ಕೆ ಅಭಿಮತ ವ್ಯಕ್ತಪಡಿಸಲು ಸಾಧ್ಯವಾಗದಿದ್ದಲ್ಲಿ ಹಾಗೂ 
ದಿನಾಂಕ :03 - 01 - 2015ರೊಳಗೆ ನೀಡಿದಲ್ಲಿ ಅದನ್ನು ಪರಿಗಣಿಸತಕ್ಕದ್ದು. ಒಂದು ವೇಳೆ ನಿಗದಿತ ಅವಧಿಯೊಳಗೆ ಅಧಿಕಾರಿ/ ನೌಕರರು ತಮ್ಮ ಆಯ್ಕೆಯನ್ನು 
ಚಲಾಯಿಸದಿದ್ದಲ್ಲಿ, ಉಲ್ಲೇಖಿತ (2)ರ ನಿಯಮಗಳ ನಿಯಮ 6(1)ರ ಅನುಸಾರ , ಅವರು ಸ್ಥಳೀಯ ವೃಂದವನ್ನು ಸೇರಲು ಇಚ್ಛೆ ಹೊಂದಿಲ್ಲವೆಂದು 


ಪರಿಭಾವಿಸಲಾಗುವುದು. 


6. ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್- ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಸ್ಥಳೀಯ ವೃಂದಗಳ ರಚನೆ, 
ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು , 2013ರ ನಿಯಮ (2) ರ ಅನ್ವಯ ಸಂಬಂಧಪಟ್ಟ ವೃಂದ ನಿಯಂತ್ರಣ ಪ್ರಾಧಿಕಾರ ( ಅಂದರೆ 
ನೇಮಕಾತಿ ಪ್ರಾಧಿಕಾರ) ಮೇಲೆ ತಿಳಿಸಿದಂತಹ ಅಭಿಮತಗಳನ್ನು ಪರಿಶೀಲಿಸಿ ಆಯಾ ವೃಂದಕ್ಕೆ ಅಂಗೀಕರಿಸಿ ಹಂಚಿಕೆ ಮಾಡುವ ಅಥವಾ ತಿರಸ್ಕರಿಸುವ 
ಅಧಿಕಾರ ಹೊಂದಿರುತ್ತಾರೆ. ಅದುದರಿಂದ ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರ ಈ ಬಗ್ಗೆ ನಿಯಮಾನುಸಾರ ಕ್ರಮವಹಿಸಲು ಸೂಚಿಸಲಾಗಿದೆ. ಒಂದು 
ವೇಳೆ ಸರ್ಕಾರದ ಹಂತದಲ್ಲಿ ಈ ಬಗ್ಗೆ ಹೊರಡಿಸಬಹುದಾದಂತಹ ಪ್ರಸ್ತಾವನೆಗಳಿದ್ದಲ್ಲಿ, ಆ ಬಗ್ಗೆ ಸ್ಪಷ್ಟಪಡಿಸಿ ಸೂಕ್ತ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
ಉಳಿದಂತೆ, ಸರ್ಕಾರವು ನೇಮಕಾತಿ ಪ್ರಾಧಿಕಾರವಾಗಿರುವೆಡೆ ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತದೆ. ಆದುದರಿಂದ ಜಿಲ್ಲಾ ಅಧಿಕಾರಿ /ಸಹಾಯಕ 
ನಿರ್ದೇಶಕರುಗಳಿಗೆ ಸಂಬಂಧಿಸಿದಂತೆ ಸ್ವೀಕರಿಸಲಾಗುವ ಅಭಿಮತ ಪತ್ರಗಳನ್ನು ದಾಖಲಾತಿ ಪ್ರತಿಗಳೊಂದಿಗೆ ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ 
ಇಲಾಖೆ ರವರು ದೃಢೀಕರಿಸಿ ದಿನಾಂಕ :11 - 01 - 2015 ರೊಳಗೆ ಸರ್ಕಾರಕ್ಕೆ ಕಳುಹಿಸುವಂತೆ ಸೂಚಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ . ಆರ್.ಕಲಾವತಿ, 
ಸರ್ಕಾರದ ಉಪ ಕಾರ್ಯದರ್ಶಿ , 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜನವರಿ ೧ , ೨೦೧೫ 


ಅನುಬಂಧ- ಎ 
ಸ್ವಗ್ರಾಮ ಪ್ರಮಾಣ ಪತ್ರ 
( ಅನುಚ್ಛೇದ 371 ( ಜೆ) ಮೇರೆಗೆ) 
(5(2) ನೇ ನಿಯಮ ನೋಡಿ) 


[ ಪ್ರಮಾಣಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು, 2013] 
ಶ್ರೀ /ಶ್ರೀಮತಿ -- - - - - - 

- - - - - - - - - ರವರು - - - - - - - - - - - - - - - - ರವರ 
ಮಗ/ ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ - - - - - - - - - - - - - - - - ಜಿಲ್ಲೆಯ - - - - - - - - - - - - - 
ತಾಲ್ಲೂಕಿನ - - - - - - - - - - ಗ್ರಾಮ / ಪಟ್ಟಣವನ್ನು ತನ್ನ ಸೇವಾ ಪುಸ್ತಕದಲ್ಲಿ ತನ್ನ ಸ್ವಗ್ರಾಮ / ಸ್ಥಳ ಎಂದು 
ಘೋಷಿಸಿರುತ್ತಾರೆ 


ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ ನಮೂದು 
01 .01.2013ಕ್ಕೆ ಮುಂಚೆ ಸೇವಾ ಪುಸ್ತಕದಲ್ಲಿ ಇತ್ತೆಂದು ಸ್ವತ: ಮನವರಿಕೆ ಮಾಡಿಕೊಂಡಿರುತ್ತೇನೆ. 


ಹೆಸರು - - - - - - - - - - - - - - 


ಪದನಾಮ - - - - - 


ಕಛೇರಿ- - - - - - - - 


ಇಲಾಖೆ - - - - 


ಸ್ಥಳ :- - - - - 


ದಿನಾಂಕ - - - - - - 


ಅನುಬಂಧ- ಬಿ 
ಅರ್ಹತಾ ಪ್ರಮಾಣ ಪತ್ರ 
[ ಅನುಚ್ಛೇದ 371 ( ಜೆ) ಮೇರೆಗೆ] 
(5 ( 2) ನೇ ನಿಯಮ ನೋಡಿ) 


[ ಪ್ರಮಾಣಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
(ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ)ನಿಯಮಗಳು, 2013 ] 


ವಿ 


ಕೈ 


ಶ್ರೀ /ಶ್ರೀಮತಿ -- 
ಮಗ/ ಹೆಂಡತಿಯಾಗಿದ್ದು, 


- - - - - - - - - - - - - - - - ರವರು - - - - - - - - - - - - - - - - - - - - - - - - - - - - ರವರ 
ಇವರು ಕರ್ನಾಟಕ ರಾಜ್ಯದ - -- -- - - - - -- - - - - - - ಜಿಲ್ಲೆಯ 
ತಾಲ್ಲೂಕಿನ - - - 

- - - - ಗ್ರಾಮ / ಪಟ್ಟಣದ ಒಬ್ಬ ಸ್ಥಳೀಯ 


ವ್ಯಕ್ತಿಯಾಗಿರುತ್ತಾರೆ. 


ಸ್ಥಳ: - - - - - - 


ದಿನಾಂಕ - - - - - - - - - - 


ಹೆಸರು - - - - - - - - - - - - - 


ಅಸಿಸ್ಟೆಂಟ್ ಕಮೀಷನರ್ 
ಉಪವಿಭಾಗ 


೧೪ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜನವರಿ ೧ , ೨೦೧೫ 


ಭಾಗ ೪ಎ 


ಅನುಬಂಧ - ಸಿ 
ಸ್ಥಳೀಯ ವೃಂದದ ಸೇರಿಕೆಗಾಗಿ ಅರ್ಜಿ 
(371 ( ಜೆ) ಅನುಚ್ಛೇದದ ಮೇರೆಗೆ) 

(6ನೇ ನಿಯಮ ನೋಡಿ) 
[ ಸ್ಥಳೀಯ ರಚನೆ , ವೃಂದಗಳು, ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗದಲ್ಲಿ 

( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು,2013] 


1. ಸ್ಥಳೀಯ ವೃಂದದ ಹೆಸರು:--- - - -- 


2 . ಇಲಾಖೆ:- - - - - -- 


3. ಜಿಲೆ ( ಸಂಬಂಧಿಸಿದ್ದರೆ:- - - - 


4 . ಅರ್ಜಿದಾರನ ಹೆಸರು: - - - - - 


5. ಪ್ರಸ್ತುತ ಹುದ್ದೆಯಲ್ಲಿರುವ ಸ್ಥಳ:-- --- 


6. 


ಹುದ್ದೆಯ ಹೆಸರು( ಪದನಾಮ ):-- -- -- - - 


ನಾನು ಈ ಮೇಲೆ ಹೇಳಿದ ವೃಂದವನ್ನು ಸೇರಲು ಇಚ್ಚಿಸುವುದಾಗಿ ಮನವಿ ಮಾಡುತ್ತೇನೆ. ನಾನು 
ಸ್ಥಳೀಯ ವ್ಯಕ್ತಿಯಾಗಿದ್ದು, ನನ್ನ ಕ್ಲಮಿನ ರುಜುವಾತಾಗಿ ನನ್ನ ಸ್ವಗ್ರಾಮ /ಅರ್ಹತಾ ಪ್ರಮಾಣ ಪತ್ರವನ್ನು ಈ ಮೂಲಕ 
ಲಗತ್ತಿಸಿದ್ದೇನೆ. 


ಹೆಸರು - - - - - 


ಸ್ಥಳ: - - - - - - - 


ವಿಳಾಸ:- - - - - - - - - - - -- 


- - - - - - - - - - - - - - - - - - - - - - - - - - - - - - - - - - - - 


ದಿನಾಂಕ - - - - - - 


ಮೊಬೈಲ್ ಸಂಖ್ಯೆ: 


ಅನುಬಂಧ - ಎ 
ಅರ್ಹತಾ ಪ್ರಮಾಣ ಪತ್ರ 
[ ಅನುಚ್ಛೇದ 371 ( ಜೆ) ಮೇರೆಗೆ] 

(3 ( 3) ನೇ ನಿಯಮ ನೋಡಿ) 
[ ಪ್ರಮಾಣಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು,2013] 


ಶ್ರೀ /ಶ್ರೀಮತಿ- - - - - - - - - - - - - - - - - - - - - - ರವರು - - - - - - - - - - - - - - - - ರವರ 
ಮಗ/ ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ - - - - - - - - - ಜಿಲ್ಲೆಯ - - - - - 
ತಾಲ್ಲೂಕಿನ - - - - - - - - - - - - - - - - ಗ್ರಾಮ / ಪಟ್ಟಣ ಒಬ್ಬ ಸ್ಥಳೀಯ ವ್ಯಕ್ತಿಯಾಗಿರುತ್ತಾರೆ . 


- 


- 


ಹೆಸರು - - - - - - 


ಸ್ಥಳ:- - - - - - - - - - - -- 


ಅಸಿಸ್ಟೆಂಟ್ ಕಮೀಷನರ್ 


ಉಪವಿಭಾಗ 


ದಿನಾಂಕ - - - - - - 


- - - - - - ಜಿಲ್ಲೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜನವರಿ ೧ , ೨೦೧೫ 


೧೫ 


ಅನುಬಂಧ - ಬಿ 


ವಾಸಸ್ಥಳ ಪ್ರಮಾಣ ಪತ್ರ 
( ಅನುಚ್ಛೇದ 371( ಜೆ) ಮೇರೆಗೆ) 

(ನಿಯಮ 4( ಬಿ ) ( 2) (iii)ನೋಡಿ ) 
[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು,2013] 

ಶ್ರೀ /ಶ್ರೀಮತಿ- - - - - - - - - - - - - - - - - - ರವರು- - - - - - - - - - - - - - - - - - - - - ರವರ ಮಗ/ ಹೆಂಡತಿಯಾಗಿದ್ದು, 
ಇವರು ಕರ್ನಾಟಕ ರಾಜ್ಯದ-- - - - - - - - -- - - - - -- ಜಿಲ್ಲೆಯ -- - - - -- - - - - - - - - ತಾಲ್ಲೂಕಿನ - - - - - -- 
- ಗ್ರಾಮ / ಪಟ್ಟಣದ ಈ ಕೆಳಕಂಡ ವಿಳಾಸದಲ್ಲಿ ಕೆಳಗೆ ಸೂಚಿಸಿರುವ ಅವಧಿಯಲ್ಲಿ ವಾಸವಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ: 


ವಿಳಾಸ 


ಯಾವ ದಿನಾಂಕದಿಂದ ಯಾವ 

ದಿನಾಂಕದವರೆಗೆ 


ಸಾಕ್ಷ ವಿವರ ಆಧಾರವಾಗಿಟ್ಟುಕೊಂಡಿರುವ ಸಾಕ್ಷದ 
- ಎಲ್ಲಾ ಪ್ರಮಾಣೀಕೃತ ಪ್ರತಿಗಳನ್ನು ಲಗತ್ತಿಸಿ) 


ಸಾಕ್ಷದಲ್ಲಿ ಹೇಳಲಾದ ಎಲ್ಲಾ ಲಗತ್ತುಗಳನ್ನು ಕೋಷ್ಟಕದಲ್ಲಿ ಸಂಕ್ಷಿಪ್ತವಾಗಿ ಅಳವಡಿಸಿ 


ಸ್ಥಳ: - - - - - - 


ಹೆಸರು - - - - - - - - - - - - - 


= = = 


= 


= = 


= 


= 


ತಹಸೀಲ್ದಾರ್‌- - - - - 


- - - - - - - - 


ದಿನಾಂಕ - - - - - - 


- - - - ತಾಲ್ಲೂಕು 


- - - - - - - ಜಿಲ್ಲೆ. 


ಅನುಬಂಧ - ಸಿ 


ವ್ಯಾಸಂಗ ಪ್ರಮಾಣ ಪತ್ರ 
( ಅನುಚ್ಛೇದ 371 ( ಜೆ) ಮೇರೆಗೆ) 
(ನಿಯಮ 4 ( ಸಿ) (2 ) (ii) ನೋಡಿ) 


[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು , 2013 ] 


ಶ್ರೀ /ಶ್ರೀಮತಿ- - - - - - -- - - - - - - - - - - ರವರು - - - - - - - - - - - -- -- - - - -ರವರ ಮಗ/ 
ಹೆಂಡತಿಯಾಗಿದ್ದು, ಇವರು -- -- - -- -- - - - - ಜಿಲ್ಲೆಯ - - - - -- - - - - - - ತಾಲ್ಲೂಕಿನ - - - -- - - - - - - - - - 
ಕಾಲೇಜು/ ಶಾಲೆಯಲ್ಲಿ ಈ ಕೆಳಗೆ ಸೂಚಿಸಲಾದ ಅವಧಿಯಲ್ಲಿ ವ್ಯಾಸಂಗ ಮಾಡಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ: 


ಕ್ರ. ಸಂ . 


ತರಗತಿ / ಹಂತ 


ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ 


ದಾಖಲೆಯ ಉಲ್ಲೇಖ 


ಭಾಗ ೪ಎ 


೧೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧, ೨೦೧೫ 
ಇವನು ಈ ಕೆಳಕಂಡ ವರ್ಷಗಳಲ್ಲಿ ಈ ಕೆಳಕಂಡ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿದ್ದಾನೆ/ ಅನುತ್ತೀರ್ಣನಾಗಿದ್ದಾನೆ: 
ಕ್ರ. ಸಂ. | ತರಗತಿ/ ಪರೀಕ್ಷೆ/ ಹಂತದ ಹೆಸರು 

ವರ್ಷ 

ಅನುತ್ತೀರ್ಣ/ಉತ್ತೀರ್ಣ 


ದಾಖಲೆಯ ಉಲ್ಲೇಖ 


ಸ್ಥಳ:- - - - - - 


ಹೆಸರು - - - - - - - 


ದಿನಾಂಕ - - - - - 


ಸಂಸ್ಥೆಯ ಹೆಸರು - - - - -. 


ಪ್ರಮಾಣ ಪತ್ರ 


ಮೇಲೆ ನೀಡಲಾದ ಪ್ರಮಾಣ ಪತ್ರವು ಲಭ್ಯವಿರುವ ದಾಖಲೆಯ ಪ್ರಕಾರ ಸತ್ಯವಾಗಿದೆ ಎಂಬುದನ್ನು 
ನಾನು ಸ್ವತ: ಮನವರಿಕೆ ಮಾಡಿಕೊಂಡಿದ್ದೇನೆಂದು ಪ್ರಮಾಣೀಕರಿಸಿರುತ್ತೇನೆ. 


ಸ್ಥಳ:- - - - - - - 


ಹೆಸರು - - - - - -- 


ದಿನಾಂಕ - - - - - - 


ಕ್ಷೇತ್ರ ಶಿಕ್ಷಣಾಧಿಕಾರಿ - - - - - - - 


-- - - - - - - - - - - - ತಾಲ್ಲೂಕು 


- - - - - - - - - - - - - - ಜಿಲ್ಲೆ. 


= 


ಅನುಬಂಧ - ಡಿ 


ಸ್ವಗ್ರಾಮ ಪ್ರಮಾಣ ಪತ್ರ 
(Home Town Certificate) 
[ ಅನುಚ್ಛೇದ 371 ( ಜೆ) ಮೇರೆಗೆ] 

(4 ( ಆ ) (ನಿಯಮ ನೋಡಿ) 
[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು, 2013] 


ಶ್ರೀ /ಶ್ರೀಮತಿ- - - - - - - - - - - - - - - - - - ರವರು - - - - - - - - - - - - - - - - - - - - - - - - - - - ರವರ 
ಮಗ/ ಹೆಂಡತಿಯಾಗಿದ್ದು, ಇವರು - - - - - - - - - - - - - - - - - ಜಿಲ್ಲೆಯ - - - - - - - - - - - - ತಾಲ್ಲೂಕಿನ - - - - - - - - - 
- - -- -- - ಗ್ರಾಮ / ಪಟ್ಟಣವನ್ನು ತನ್ನ ಸ್ವಗ್ರಾಮ / ಸ್ಥಳ ಎಂದು ತನ್ನ ಸೇವಾ ಪುಸ್ತಕದಲ್ಲಿ ಘೋಷಿಸಿರುತ್ತಾರೆ. 

ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ ನಮೂದು 
01. 01.2013ಕ್ಕೆ ಮುಂಚೆ ಸೇವಾ ಪುಸ್ತಕದಲ್ಲಿ ನಮೂದು ಮಾಡಲಾಗಿತ್ತೆಂದು ಸ್ವತ: ಮನವರಿಕೆ ಮಾಡಿಕೊಂಡಿರುತ್ತೇನೆ. 


ಸ್ಥಳ:-- - -- - -- - - --- 


ಹೆಸರು - - - - - - - - - - 


ಸ 


ರು 


- 


- 


- 


- - 


- 


- 


- 


- - 


- - 


- 


- 


- - 


- 


- 


- 


- - 


- 


- 


- 


- - 


- 


- 


- - 


- 


ಪದನಾಮ - - - - - - - 


ದಿನಾಂಕ - - - - - - 


ಕಛೇರಿ- - - - - - - - 


ಇಲಾಖೆ - - - 


- 


- 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜನವರಿ ೧ , ೨೦೧೫ 


ಅನುಬಂಧ 


ಸಿಂಧುತ್ವ ಪ್ರಮಾಣ ಪತ್ರ 
[ಅನುಚ್ಛೇದ 371 (ಜೆ) ಮೇರೆಗೆ ] 

(ನಿಯಮ 6(3) ನೋಡಿ) 
[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು , 2013 ] 


ಶ್ರೀ /ಶ್ರೀಮತಿ- - - - 


- - - - - - - ರವರು - - - - . 


- - - - - - ರವರ 


ಮಗ/ 


- - - - - - ತಾಲ್ಲೂಕಿನ - - - - 


ಹೆಂಡತಿಯಾಗಿದ್ದು, ಇವರು -- ---- ---- --- - -- - ಜಿಲ್ಲೆಯ -- - 
-- -- --- - -- -- ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿರುತ್ತಾರೆ. 


ನಾವು ಅರ್ಹತಾ ಪ್ರಮಾಣ ಪತ್ರದ ಸರಿತನವನ್ನು ಪರಿಶೀಲಿಸಿದ್ದೇನೆ ಹಾಗೂ ಅದನ್ನು ಮಾನ್ಯ ಮಾಡಿದ್ದೇವೆ. 


ಸ್ಥಳ: - - - - - - - 


ಹೆಸರು - - - - 


ದಿನಾಂಕ - - - - - - 


ಜಿಲ್ಲಾಧಿಕಾರಿ -- - - - - - ----- 


ಜಿಲ್ಲೆ - - - - -- - - - - - - - - - 


ಹೆಸರು - - - - - 


ಹೆಸರು - - - - - - 


ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್ 


ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ 


- - - ಜಿಲ್ಲೆ 


ಜಿಲ್ಲಾ ಪಂಚಾಯತ್ 


- - - - - - - - ಜಿಲ್ಲೆ. 


PR 945 
SC 200 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಹಿಂವಕ 359 ಬಿಇಟಿ 2013 , ಬೆಂಗಳೂರು, ದಿನಾಂಕ :03 -12 -2014 


ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಆಸುಇ 6 ಪಿಎಲ್‌ಎಕ್ಸ್ 2012 , ದಿನಾಂಕ : 06. 11 .2013ರ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 


( ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013ರಲ್ಲಿನ ಕಂಡಿಕೆ 3 ಮತ್ತು 13ರಲ್ಲಿ ಹಾಗೂ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 6 ಪಿಎಲ್‌ಎಕ್ಸ್ 2012, ದಿನಾಂಕ:20. 01.2014ರಲ್ಲಿನ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ 
ನೇಮಕಾತಿಯಲ್ಲಿ ಮೀಸಲಾತಿ) ( ತಿದ್ದುಪಡಿ), ಆದೇಶ 2013ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ 
ಸ್ಥಳೀಯ ವೃಂದಗಳನ್ನು ರಚಿಸಿ ಸದರಿ ವೃಂದದ ಅಧಿಕಾರ ವ್ಯಾಪ್ತಿಯೊಳಗಿನ ಪ್ರತಿಯೊಂದು ವೃಂದದಲ್ಲಿನ ಹುದ್ದೆಗಳ ಸಂಖ್ಯೆಯನ್ನು ಹಾಗೂ ರಾಜ್ಯ ಮಟ್ಟದ 
ಕಛೇರಿಯಲ್ಲಿನ ಹುದ್ದೆಗಳನ್ನು ಗುರುತಿಸಿ ಈ ಕೆಳಕಂಡ ಅನುಸೂಚಿ-1 ಮತ್ತು ಅನುಸೂಚಿ-2 ರಲ್ಲಿರುವಂತೆ ಅಧಿಸೂಚಿಸಲಾಗಿದೆ. 


೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 


ಭಾಗ ೪ 


ಅನುಸೂಚಿ- 1 


ರಾಜ್ಯ ಮಟ್ಟದ ಕಛೇರಿಗಳು ಮತ್ತು ರಾಜ್ಯ ರಾಜಧಾನಿ ವ್ಯಾಪ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಛೇರಿಗಳು ಮತ್ತು ಸಂಸ್ಥೆಗಳಲ್ಲಿನ ಹುದ್ದೆಗಳು [ನಿಯಮ(3)(2)( ಎ)] 


ನೇಮಕಾತಿ ವಿಧಾನ 


ವೃಂದ ಬಲ 


( 


ವೃಂದ ಮತ್ತು ವೇತನ ಶ್ರೇಣಿ 


ಇತರೆ 


ನೇರ ನೇಮಕಾತಿ 


ಕಾಯ್ದಿರಿಸಿದ 
ಹುದ್ದೆಗಳು @ 

ಶೇ .8 


ಷರಾ 


ನಿಯೋಜನೆ 
ಹುದ್ದೆಗಳು 


ಮುಂಬಡ್ತಿ 
| ಇತರೆ | 


ವಿವರಗಳು 


ಒಟ್ಟು 


ಹೈ.ಕ 


/ ಇತರೆ 


|-| 


- 


3 


ಕೇ . ಕ - 6 


ಸಹಾಯಕ ನಿರ್ದೇಶಕರು / ಜಿಲ್ಲಾ 
ಅಧಿಕಾರಿಗಳು 


ದೇ . ಅ . ಸಂ -1 
ಬೆಂ . ನ. ಜಿ -1 


50 % - ಮುಂ , 50 % 
ನೇ . ನೇ (ಕಾಲಂ. 4) 


(28100 - 50100) 


ಕೇ .ಕ -1 


100 % ಮುಂ , 


ಪತ್ರಾಂಕಿತ ವ್ಯವಸ್ಥಾಪಕರು 
( 22800 - 43200) 


ಕ . ಹಿಂ . ವ . ಆ - 2 


( ಕಾಲಂ. 4 ) 


ಲೆಕ್ಕಾಧೀಕ್ಷಕರು ( SAD) 
(21600 - 40050) 


ಕೇ . ಕ - 2 


| 


0 


ನಿಯೋಜನೆ ಹುದ್ದೆ 


ಕಛೇರಿ ಮೇಲ್ವಿಚಾರಕರು/ಹಿಂದುಳಿದ 
ವರ್ಗಗಳ ವಿಸ್ತರಣಾಧಿಕಾರಿ 


ಕೇ .ಕ - 5 
ದೇ . ಅ. ಸಂ -1 
ಕ . ಹಿಂ . ವ. ಆ -1 
ಬೆಂ . ನ. ಜಿ -1 + 3 


10 


| 


1 


| 


10 


| 


0 


0 


| 


0 


100 % ಮುಂ 


( 20000 - 36300) 


ತನಿಖಾ ಸಹಾಯಕರು 


ಕೇ .ಕ - 2 


_ 0 


| 


0 


| 


0 | 


100 % ಮುಂ 


( 20000 - 36300) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 


ನೇಮಕಾತಿ ವಿಧಾನ 


ವೃಂದ ಬಲ 


೫) 


ವೃಂದ ಮತ್ತು ವೇತನ ಶ್ರೇಣಿ 


ಇತರೆ 


ಮುಂಬಡ್ತಿ 


ನೇರ ನೇಮಕಾತಿ 


ಕಾಯ್ದಿರಿಸಿದ 
ಹುದ್ದೆಗಳು @ 

ಶೇ .8 


ನಿಯೋಜನೆ 
ಹುದ್ದೆಗಳು 


ಷರಾ 


ವಿವರಗಳು 


ಒಟ್ಟು 


ಇತರೆ 


ಇತರೆ 


ಹೈ .ಕ 
9 


3 | 


- 


5 


7 


| 


8 


| 


10 


11 


“ ಹೈ .ಕ.” - Hyderabad- Karnataka 
“ ಇತರೆ” - Non - Hyderabad - Karnataka 


ಸಹಾಯಕ ಸಾಂಖ್ಯಿಕ ಅಧಿಕಾರಿ 
( 20000 - 36300 ) 


ಕ. ಹಿಂ . ವ. ಆ -1 


ನಿಯೋಜನೆ ಸಾಂಖ್ಯಿಕ 

ಇಲಾಖೆ 


ಸಾಂಖ್ಯಿಕ ನಿರೀಕ್ಷಕರು 
(14550 - 26700 ) 


ಕ. ಹಿಂ . ವ. ಆ - 2 


ನಿಯೋಜನೆ ಸಾಂಖ್ಯಿಕ 

ಇಲಾಖೆ 


ಶೀಘ್ರಲಿಪಿಗಾರರು 
( 14550 - 26700) 


ಕೇ .ಕ - 6 | 
ದೇ . ಅ. ಸಂ -1 
ಕ. ಹಿಂ . ವ. ಆ - 3 


0 . 


75 % – ನೇ . ನೇ , 25 % 

ಮುಂ (ಕಾಲಂ.4) 


ಪ್ರಥಮ ದರ್ಜೆ ಸಹಾಯಕರು ( SAD) 
(14550 - 26700) 


ಕೇ .ಕ - 2 


1 


| 


1 


| 


1 


| 


0 


| 


0 


1 


| 


ನಿಯೋಜನೆ ಹುದ್ದೆ 


10 


ಪ್ರಥಮ ದರ್ಜೆ ಸಹಾಯಕರು 
(14550 - 26700) 


ಕೇ . ಕ - 12 
ದೇ . ಅ . ಸಂ - 3 
ಕ. ಹಿಂ . ವ. ಆ - 3 
ಬೆಂ . ನ. ಜಿ - 2 


| 


0 


50 % – ನೇ . ನೇ , 50 % 

ಮುಂ ( ಕಾಲಂ.4 ) 


ದ್ವಿತೀಯ ದರ್ಜೆ ಸಹಾಯಕರು 
(11600 - 21000) 


ಕೇ .ಕ - 23 
ದೇ . ಅ. ಸಂ - 2 
ಕ. ಹಿಂ . ವ. ಆ - 3 
ಬೆಂ . ನ . ಜಿ - 3 


31 


| 


3 


| 


28 


|| 


19 


| 


0 


67 % – ನೇ . ನೇ , 33 % 

ಮುಂ (ಕಾಲಂ.4) 


12 


ಬೆರಳಚ್ಚುಗಾರರು 
(11600 - 21000 ) 


ಕೇ .ಕ - 5 
ದೇ . ಅ. ಸಂ - 2 
ಕ. ಹಿಂ . ವ. ಆ - 2 * 
ಬೆಂ . ನ. ಜಿ - 1 


1 


| 


9 


| 


0 


| 


0 


| 


| 


9 


| 


0 


100 % ನೇ . ನೇ 
(ಕಾಲಂ .4) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 


ಭಾಗ ೪ಎ 


ನೇಮಕಾತಿ ವಿಧಾನ 


ವೃಂದ ಬಲ 


೫) 


ವೃಂದ ಮತ್ತು ವೇತನ ಶ್ರೇಣಿ 


ಇತರೆ 


ಮುಂಬಡ್ತಿ 


ನೇರ ನೇಮಕಾತಿ 


ಕಾಯ್ದಿರಿಸಿದ 
ಹುದ್ದೆಗಳು @ 

ಶೇ .8 


ನಿಯೋಜನೆ 
ಹುದ್ದೆಗಳು 


ಷರಾ 


ವಿವರಗಳು 


- ಒಟ್ಟು 


ಇತರೆ 


ಇತರೆ 


- 


3 


೨ 


| 


10 


- 11 . 


12 


ವಾಹನ ಚಾಲಕರು 
(11600 - 21000) 


ಕೇ . ಕ - 9 ಕ. ಹಿಂ . ವ. ಆ 
- 8 * ದೇ . ಅ. ಸಂ - 2 
ಬೆಂ . ನ. ಜಿ - 1 


20 


[ 


0 


75 % - ನೇ . ನೇ , 25 % 
ಮುಂ (ಕಾಲಂ.4 ) 


14 


ಜವಾನರು 
( 9600 - 14550) 


ಕೇ .ಕ - 17 
ಕ. ಹಿಂ . ವ. ಆ - 4 
ದೇ . ಅ. ಸಂ - 3 
ಬೆಂ . ನ . ಜಿ - 1 


25 


2 


| 


23 


| 


0 


| 


0 


2 


| 


23 


| 


0 


100 % ನೇ . ನೇ 
( ಕಾಲಂ. 4) 


ನಿಲಯಪಾಲಕರು ( ಪುರುಷ) 


ಬೆಂ . ನ. ಜಿ - 9 


| * ಟಿಪ್ಪಣಿ 


( 20000 - 36300) 


ವಿಶೇಷ ಸೂಚನೆ : ಸರ್ಕಾರದ ದಿನಾಂಕ:30- 09 - 2013 ರ ಆದೇಶದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಇರುವ 2 ಬೆರಳಚ್ಚುಗಾರರ ಹುದ್ದೆಯನ್ನು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳನ್ನಾಗಿ ಹಾಗೂ 

8 ವಾಹನ ಚಾಲಕರ ಹುದ್ದೆಗಳಲ್ಲಿ 4 ಹುದ್ದೆಗಳನ್ನು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳನ್ನಾಗಿ ಪರಿವರ್ತಿಸಲಾಗಿದೆ. ಇದಕ್ಕೆ ಇನ್ನೂ ಆರ್ಥಿಕ ಇಲಾಖೆ ಸಹಮತಿ ನೀಡಿರುವುದಿಲ್ಲ. 
* ಟಿಪ್ಪಣಿ: ರೂ .20000 - 36300 ವೇತನ ಶ್ರೇಣಿಯ ನಿಲಯಪಾಲಕರ ಹುದ್ದೆಯನ್ನು ನೇರ ನೇಮಕಾತಿ / ಮುಂಬಡ್ತಿಯಿಂದ ಭರ್ತಿ ಮಾಡುವ ಉದ್ದೇಶ ಇಲಾಖೆಗೆ ಇಲ್ಲದಿರುವುದರಿಂದ ಈ ಹುದ್ದೆಯಲ್ಲಿನ ನೌಕರರ ನಿವೃತ್ತಿ, ಮುಂಬಡ್ತಿ 
ಅಥವಾ ಇನ್ನಿತರೆ ಕಾರಣಗಳಿಂದ ತೆರವಾಗುವ ಹುದ್ದೆಗಳನ್ನು ರದ್ದುಗೊಳಿಸಬೇಕಾಗಿರುತ್ತದೆ. 


ನಿಲಯಪಾಲಕರು (ಮಹಿಳೆ) 
( 20000 - 36300) 


ಬೆಂ . ನ . ಜಿ - 6 


* ಟಿಪ್ಪಣಿ 


ನಿಲಯ ಮೇಲ್ವಿಚಾರಕರು ( ಪುರುಷ) 
(14550 - 26700) 


ಬೆಂ . ನ . ಜಿ - 7 + 6 


90 % – ನೇ . ನೇ , 10 % 
ಮುಂ (ಕಾಲಂ.4 ) 


ನಿಲಯ ಮೇಲ್ವಿಚಾರಕರು ( ಮಹಿಳೆ) 
(14550 - 26700) 


ಬೆಂ . ನ . ಜಿ - 9 + 4 


90 % – ನೇ .ನೇ , 10 % 
ಮುಂ (ಕಾಲಂ.4) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 


ನೇಮಕಾತಿ ವಿಧಾನ 


ವೃಂದ ಬಲ 


೫) 


ವೃಂದ ಮತ್ತು ವೇತನ ಶ್ರೇಣಿ 


ಇತರೆ 


ಮುಂಬಡ್ತಿ 


ನೇರ ನೇಮಕಾತಿ 


ಕಾಯ್ದಿರಿಸಿದ 
ಹುದ್ದೆಗಳು @ 

ಶೇ .8 


ನಿಯೋಜನೆ 
ಹುದ್ದೆಗಳು 


ಷರಾ 


ವಿವರಗಳು 


ಒಟ್ಟು 


ಇತರೆ 


ಇತರೆ 


_ 10 


- 11 


_ 12 


19 


ಆಶ್ರಮ ಶಾಲಾ ಶಿಕ್ಷಕರು 
(12500 - 24000 ) 


ಬೆಂ . ನ. ಜಿ - 2 


0 . 


100 % - ನೇ . ನೇ 
(ಕಾಲಂ. 4) 


ಹೊಲಿಗೆ ತರಬೇತಿ ಶಿಕ್ಷಕರು 
(12500 - 24000) 


ಬೆಂ . ನ . ಜಿ - 1 


0 


. 


ನೇ . ನೇ . ಮಾಡುವಂತಿಲ್ಲ 


1 . 


ಮಹಿಳಾ ಕಲ್ಯಾಣ ಕೇಂದ್ರ ಸಂಚಾಲಕಿಯರು 
(11600 - 21000) 


ಬೆಂ . ನ . ಜಿ - 1 


0 


| 


_ 0 


| 


0 . 


0 


ನೇ . ನೇ . ಮಾಡುವಂತಿಲ್ಲ 


ಅಡುಗೆಯವರು 
(10400 - 16400) 


ಬೆಂ . ನ. ಜಿ - 59 


54 


26 


| 


2 


| 


26 


| 


0 


50 % – ನೇ . ನೇ , 
50 % ಮುಂ ( ಕಾಲಂ.4) 


* ಟಿಪ್ಪಣಿ: ರೂ .20000 - 36300 ವೇತನ ಶ್ರೇಣಿಯ ನಿಲಯಪಾಲಕರ ಹುದ್ದೆಯನ್ನು ನೇರ ನೇಮಕಾತಿ / ಮುಂಬಡ್ತಿಯಿಂದ ಭರ್ತಿ ಮಾಡುವ ಉದ್ದೇಶ ಇಲಾಖೆಗೆ ಇಲ್ಲದಿರುವುದರಿಂದ ಈ ಹುದ್ದೆಯಲ್ಲಿನ ನೌಕರರ ನಿವೃತ್ತಿ, 
ಮುಂಬಡ್ತಿ ಅಥವಾ ಇನ್ನಿತರೆ ಕಾರಣಗಳಿಂದ ತೆರವಾಗುವ ಹುದ್ದೆಗಳನ್ನು ರದ್ದುಗೊಳಿಸಬೇಕಾಗಿರುತ್ತದೆ. 


23 


ಅಡುಗೆ ಸಹಾಯಕರು 
(9600 - 14550) 


ಬೆಂ . ನ. ಜಿ - 94 


| 


0 


| 


0 


| 


8 


| 


86 


100 % - ನೇ . ನೇ , 
(ಕಾಲಂ.4) 


24 


ಕಾವಲುಗಾರರು ( ಮಹಿಳೆ) 
(9600 -14550 ) 


ಬೆಂ . ನ. ಜಿ - 10 


9 


| 


0 


| | 


100 % - ನೇ . ನೇ , 
(ಕಾಲಂ.4) 


Total 


355 


39 


316 


_ 15 


| 


70 | 


| 


22 | 


230 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 


ಭಾಗ ೪ 


ಅನುಸೂಚಿ- 2 


ಜಿಲ್ಲಾ ಕಛೇರಿಗಳು , ತಾಲ್ಲೂಕು ಮಟ್ಟದ ಕಛೇರಿಗಳು, ಮತ್ತು ಸಂಸ್ಥೆಗಳಲ್ಲಿನ ಹುದ್ದೆಗಳು, [ ನಿಯಮ 3(2)( ಬಿ)] 


ಪ್ರಾದೇಶಿಕ ಸೃಳೀಯ ವೃಂದ 


ನೇಮಕಾತಿ ವಿಧಾನ 


ಒಟ್ಟು ವೃಂದ ಬಲ 


ರೆಸಿಡುಯಲ್ 
ಪೇರೆಂಟ್ 
ಕೇಡರ್ 


ಕಾಯ್ದಿರಿಸ ಲಾಗಿದೆ 


ಪ್ರಾದೇಶಿಕ ಸ್ಥಳೀಯ ವೃಂದ 


ರೆಸಿಡುಯಲ್ 
ಪೇರೆಂಟ್‌ ಕೇಡರ್‌ 


ಒಟ್ಟು 


ವೃಂದ ಮತ್ತು ವೇತನ ಶ್ರೇಣಿ 


ಷರಾ 


ಮುಂಬಡ್ತಿ 


ನೇ . ನೇ 


ಹುದ್ದೆ ಗಳ 
ಸಂಖ್ಯೆ 


ಮುಂಬ 


ವಿವರಗಳು 


ಒಟ್ಟು ಸಂಖ್ಯೆ 


| 


ಹೈ .ಕ | 


ಇತರೆ 


ಒಟ್ಟು 


ನೇ . ನೇ 


ಇತರೆ 


ಹೈ .ಕ . 


| ಇತರೆ 


| 


5 


| 


6 


| 


7 


| 


೨ 


| 


10 


| 


11 


| 12 | 


13 


| 14 | 


15 


ಗ್ರೂಪ್- ಎ (75 % ಹೈ - ಕ) 


ಜಿಲ್ಲಾ ಹಿಂದುಳಿದ ವರ್ಗಗಳ 
ಕಲ್ಯಾಣಾಧಿಕಾರಿ ( 28100 -50100) 


ಜಿ . ಕ - 29 


29 


| 


6 


| 5 | 


1 


| 


23 


| 


3 | 


1 


| 2 | 0 | 12 


| 


11 | 


50 % - ನೇ . ನೇ ., 
50 % ಮುಂ , 
ಕಾಲಂ - 4 


ಗ್ರೂಪ್ - ಸಿ ( 80 % ಹೈ - ಕ) 


ಕಛೇರಿ ಮೇಲ್ವಿಚಾರಕರು /ಹಿಂದುಳಿದ 
ವರ್ಗಗಳ ವಿಸ್ತರಣಾಧಿಕಾರಿ 
( 20000 - 36300) 


ಜಿ .ಕ.- 29 
ತಾ .ಕ - 173 


202 


37 


| 30 


| 


7 


|| 


165 


30 | 


7 


| 0 || 0 | 165 | 0 | 


100 % - ಮುಂ , 


ನಿಲಯಪಾಲಕರು ( ಪುರುಷ) 


115 


138 


* ಟಿಪ್ಪಣಿ 


(20000 - 36300) 


ಮೊ . ನಂ . ಸಂಸ್ಥೆ 
175 
ಮೊ . ನಂ . ಸಂಸ್ಥೆ 
- 230 


ನಿಲಯಪಾಲಕರು ( ಮಹಿಳೆ) 
( 20000 - 36300) 


230 


189 


* ಟಿಪ್ಪಣಿ 


ಪ್ರಥಮ ದರ್ಜೆ ಸಹಾಯಕರು 
(14550 - 26700) 


ಜಿ . ಕ - 49 


50 % – ನೇ . ನೇ , 
50 % - ಮುಂ , 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 


ಪ್ರಾದೇಶಿಕ ಸ್ಥಳೀಯ ವೃಂದ 


ನೇಮಕಾತಿ ವಿಧಾನ 


ಒಟ್ಟು ವೃಂದ ಬಲ 


ರೆಸಿಡುಯಲ್ 
ಪೇರೆಂಟ್ 
ಕೇಡರ್‌ 


ಕಾಯ್ದಿರಿಸ ಲಾಗಿದೆ 


ಪ್ರಾದೇಶಿಕ ಸೃಳೀಯ ವೃಂದ 


ರೆಸಿಡುಯಲ್ 
ಪೇರೆಂಟ್ ಕೇಡರ್ 


ಒಟ್ಟು 


ಕ್ರ ಸಂ 


ವೃಂದ ಮತ್ತು ವೇತನ ಶ್ರೇಣಿ 


ಷರಾ 


ಹುದ್ದೆ ಗಳ 


ಮುಂಬಡ್ತಿ 


ನೇ . ನೇ 


ಮುಂಬ 


ವಿವರಗಳು 


ಒಟ್ಟು ಸಂಖ್ಯೆ 


ಸಂಖ್ಯೆ 


ಹೈ .ಕ | ಇತರೆ 


ಒಟ್ಟು 


ನೇ . ನೇ 


ಹೈ .ಕ | ಇತರೆ | ಹೈ .ಕ | ಇತರೆ 


6 


. 


ನಿಲಯಮೇಲ್ವಿಚಾರಕರು ( ಪುರುಷ) 
(14550 - 26700) 


ಮೆ . ಪೂ . 
ಸಂಸ್ಥೆ -237 + 
1057 


1294 


| 


288 


231 | 


5 


| | 


1006 


| 


24 | 


5 


| 208 | 51 | 100 | 906 


90 % - ನೇ . ನೇ , 
10 % ಮುಂ , 


* ಟಿಪ್ಪಣಿ: ರೂ .20000 - 36300 ವೇತನ ಶ್ರೇಣಿಯ ನಿಲಯಪಾಲಕರ ಹುದ್ದೆಯನ್ನು ನೇರ ನೇಮಕಾತಿ / ಮುಂಬಡ್ತಿಯಿಂದ ಭರ್ತಿ ಮಾಡುವ ಉದ್ದೇಶ ಇಲಾಖೆಗೆ ಇಲ್ಲದಿರುವುದರಿಂದ ಈ ಹುದ್ದೆಯಲ್ಲಿನ ನೌಕರರ ನಿವೃತ್ತಿ, 
ಮುಂಬಡ್ತಿ ಅಥವಾ ಇನ್ನಿತರೆ ಕಾರಣಗಳಿಂದ ತೆರವಾಗುವ ಹುದ್ದೆಗಳನ್ನು ರದ್ದುಗೊಳಿಸಬೇಕಾಗಿರುತ್ತದೆ. 


ನಿಲಯಮೇಲ್ವಿಚಾರಕರು (ಮಹಿಳೆ) 
( 14550 - 26700) 


ಮೆ . ಪೂ . ಸಂಸ್ಥೆ 
- 192 + 281 


473 


- 89 


| 


384 


| 


9 


0 


| 12 | 


8 


| 


38 


346 


90% - ನೇ . ನೇ , 
10 % PR 


ಆಶ್ರಮ ಶಾಲಾ ಶಿಕ್ಷಕರು 
(12500 - 24000) 


ಆ. ಶಾ . ಸಂಸ್ಥೆ - 35 


0 


| 


0 


| 


7 


27 


100 % - ನೇ . ನೇ 


ಹೊಲಿಗೆ ತರಬೇತಿ ಶಿಕ್ಷಕರು 
(12500 - 24000 ) 


ಹೊ . ತ. ಸಂ - 4 


_4 


| 0 || 0 || 0 | 4 


| 


4 


ನೇ . ನೇ . ಮಾಡು 
ವಂತಿಲ್ಲ. ಮೀಸಲಾತಿ 
ಅನ್ವಯಿ ಸುವುದಿಲ್ಲ 


ಮಹಿಳಾ ಕಲ್ಯಾಣ ಕೇಂದ್ರ 
ಸಂಚಾಲಕಿಯರು 
( 11600 - 21000) 


ಮ . ಕ.ಕೇ 


ಸಂ - 7 


0 


| 


0 


|| 0 


| 


7 


| 


0 


ನೇ . ನೇ . ಮಾಡು 
ವಂತಿಲ್ಲ. ಮೀಸಲಾತಿ 
ಅನ್ವಯಿಸುವುದಿಲ್ಲ 


ದ್ವಿತೀಯ ದರ್ಜೆ ಸಹಾಯಕರು 
( 11600 - 21000) 


ಜಿ .ಕ. - 77 


| 13 | 


3 


4 


| 


1 


| 2 | 2 | 


20 | 


20 


| 


41 


67 % - ನೇ . ನೇ , 
33 % ಮುಂ 


ಬೆರಳಚ್ಚುಗಾರರು 
( 11600 - 21000) 


ಜಿ . ಕ . - 29 


100 % - ನೇ . ನೇ 


R .N .I. No . KARBIL/2001/47147 POSTAL REGN . No. RNP /KA/BGS/2202/2014- 16 
Licensed to post without prepayment WPP No . 297 


೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 


ಭಾಗ ೪ 


ಪ್ರಾದೇಶಿಕ ಸ್ಥಳೀಯ ವೃಂದ 


ನೇಮಕಾತಿ ವಿಧಾನ 


ಒಟ್ಟು ವೃಂದ ಬಲ 


ರೆಸಿಡುಯಲ್ 
ಪೇರೆಂಟ್ 
ಕೇಡರ್‌ 


ಕಾಯ್ದಿರಿಸ ಲಾಗಿದೆ 


ಪ್ರಾದೇಶಿಕ ಸೃಳೀಯ ವೃಂದ 


ರೆಸಿಡುಯಲ್ 
ಪೇರೆಂಟ್ ಕೇಡರ್ 


ಒಟ್ಟು 


ಕ್ರ ಸಂ 


ವೃಂದ ಮತ್ತು ವೇತನ ಶ್ರೇಣಿ 


ಷರಾ 


ಮುಂಬಡ್ತಿ 


ನೇ . ನೇ 


ಹುದ್ದೆ ಗಳ 
ಸಂಖ್ಯೆ 


ಮುಂಬ 


ವಿವರಗಳು 


ಒಟ್ಟು ಸಂಖ್ಯೆ 


ಹೈ .ಕ | ಇತರೆ 


ಒಟ್ಟು 


ನೇ . ನೇ 


ಹೈ .ಕ | ಇತರೆ | ಹೈ .ಕ | ಇತರೆ 


ವಾಹನ ಚಾಲಕರು 


13 


ಜಿ .ಕ. - 29 


29 


6 


75 % - ನೇ . ನೇ , 


| 


17 | 


( 11600 - 21000) 


25 % ಮುಂ 


2604 


540 


443 | 106 


2066 


| 


72 


| 


15 


349 


| 1390 


ಗ್ರೂಪ್ - ಸಿ ಒಟ್ಟು 
ಗ್ರೂಪ್- ಡಿ ( 85 % ಹೈ - ಕ) 
ಅಡುಗೆಯವರು 
(10400 - 16400) 


14 


ಸಂಸ್ಥೆ - 3475 


3475 


743 


| 632 

632 | 111 


2732 


316 


56 


| 316 | 


55 


| 


1366 | 1366 | 


50% - ನೇ . ನೇ , 
50 % - ಮುಂ 


100 % - ನೇ . ನೇ 


ಅಡುಗೆ ಸಹಾಯಕರು 
(9600 - 14550) 


ಸಂಸ್ಥೆ -5568 


5568 


1189 


| 


1011 


178 


4379 


0 


| 


1011 | 178 


4379 


100 % - ನೇ . ನೇ 


16 


ಕಾವಲುಗಾರರು ( ಮಹಿಳೆ) 
(9600 - 14550) 


ಸಂಸ್ಥೆ - 417 


417 


68 


| 


58 


349 


_58 | 10 | 


349 


17 


ಜಿ.ಕ. - 29 


29 


23 


0 


0 


5 


| 


| 


| 


0 


| 


23 | 


100 % - ನೇ . ನೇ 


ಜವಾನರು 
(9600 -14550) 

ಗ್ರೂಪ್- ಡಿ ಒಟ್ಟು 
| 

ಒಟ್ಟು 


9489 


2006 


| 1706 


300 


7483 


316 


| 
| 


56 
12 


| 1390 | 244 | 1366 | 6117 
| 1701 | 319 | 1727 | 7518 


12122 


2552 . | 2154 


407 


9572 


391 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎನ್.ಆರ್.ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


PR 944 
SC 200 


ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


ಭಾಗ ೪ಎ 


೨೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 
KARNATAKA LEGISLATIVE ASSEMBLY SECRETARIAT 

NOTIFICATION 
No : Acts-l /903/MRA/LA/ 2013, Bangalore, Dated : 06 -12- 2014 , 


Under Sub Rule V of Rule (3) of the Karnataka Legislature (Pensioners Medical Attendance ) (Amendment) Rules, 2014 , 
Ex - Member shall be entitled to claim expenses incurred by him for the Medical Attendance and the treatment obtained by him and his 
family Members in various Hospitals , mentioned in the Notification No . Acts -111/903 /MRA/LA /2013, Dated : 28 .03.2014 and Published in 
extraordinary Karnataka Gazette on 28 .03.2014. The following Hospital shall be inserted and shall be deemed to have been inserted 
w . e .f. 06 . 12 .2014 to the said Notification namely ; 
In the said Notification under the heading: 
" Ayurvedic , Yoga & Naturopathy , Homeopathy, Unani" after serial No.(15 ) 
No.(16 ) K .H .Patil Institute of Naturopathy 

and Yogic Sciences Trust . 
Hulkoti, Gadag. 

By Order and in the name of the Special Board , 

P . OMPRAKASHA 
P . B . 958 

Secretary 
SC - 200 

Karnataka Legislative Assembly 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 11 ಎಲ್‌ಜಿಎಲ್ 2014 , ಬೆಂಗಳೂರು, ದಿನಾಂಕ: 24 - 11 - 2014 , 


ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94( ಎ )ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಬೆಳಗಾಂ ಜಿಲ್ಲೆಯ ಕುಡಚಿ ವಿಧಾನಸಭಾ 
ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ರಚಿಸಿ, ದಿನಾಂಕ: 14 - 08 - 2014ರಂದು ಹೊರಡಿಸಲಾದ ಅಧಿಸೂಚನೆಯನ್ನು ರದ್ದುಪಡಿಸಿ, 
ಪ್ರಸ್ತುತ ಕುಡಚಿ ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಪುನರ್‌ರಚಿಸಿ, ಈ ಕೆಳಕಂಡ ಅಧಿಕಾರೇತರ ಸದಸ್ಯರನ್ನು 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


ಕ್ರಮ ಸಂಖ್ಯೆ | ವಿಧಾನಸಭಾ ಕ್ಷೇತ್ರ ಸದಸ್ಯರ ಹೆಸರು ಮತ್ತು ವಿಳಾಸ 

ಪ್ರವರ್ಗ 
ಕುಡಚಿ 

1. ಶ್ರೀ ಪಿ.ರಾಜೀವ್, ಶಾಸಕರು , ಕುಡಚಿ ವಿಧಾನಸಭಾ ಕ್ಷೇತ್ರ, ಬೆಳಗಾಂ ಜಿಲ್ಲೆ. ಅಧ್ಯಕ್ಷರು 
ವಿಧಾನಸಭಾ ಕ್ಷೇತ್ರ | 2 . ಶ್ರೀ ಪರಗೌಡ ಬಾಳಗೌಡ ಪಾಟೀಲ್ ಹಂದಿಗುಂದ, 

ಸದಸ್ಯರು 
ರಾಯಬಾಗ ತಾಲ್ಲೂಕು, ಬೆಳಗಾಂ ಜಿಲ್ಲೆ. 

(ಸಾಮಾನ್ಯ) 
3. ಶ್ರೀ ರಣದೀರ ಶಿವಪ್ಪ ಕಾಂಬ್ಳೆ , ಕೇಮಾಲಾಪುರ, 

ಸದಸ್ಯರು 
ರಾಯಬಾಗ ತಾಲ್ಲೂಕು, ಬೆಳಗಾಂ ಜಿಲ್ಲೆ. 

( ಪರಿಶಿಷ್ಟ ಜಾತಿ) 
4. ಶ್ರೀಮತಿ ದುಂಡವ್ವಾ ಯಲ್ಲಾಪ್ಪ ನಾಯ್ಕ ಕಣದಾಳ , 

ಸದಸ್ಯರು 
ರಾಯಬಾಗ ತಾಲ್ಲೂಕು, ಬೆಳಗಾಂ ಜಿಲ್ಲೆ. 

( ಮಹಿಳೆ) 
5. ತಹಶೀಲ್ದಾರರು, ಕುಡಚಿ ವಿಧಾನಸಭಾ ಕ್ಷೇತ್ರಕ್ಕೆ 

ಸದಸ್ಯ 
ಸಂಬಂಧಪಟ್ಟ ತಹಶೀಲ್ದಾರರು 

ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಮಹಾಂತೇಗೌಡ ಎಸ್ . ಎಲ್ 
P . B . 931 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc - 25 

ಕಂದಾಯ ಇಲಾಖೆ (ಭೂಮಂಜೂರಾತಿ - 3). 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 25 ಎಲ್ ಜಿಜೆ 2014 , ಬೆಂಗಳೂರು, ದಿನಾಂಕ : 21 - 11 - 2014 , 


ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94 ( ಎ ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನು ಬಿಜಾಪುರ ಜಿಲ್ಲೆಯ ಬಸವನಬಾಗೇವಾಡಿ ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧ , ೨೦೧೫ 


ಭಾಗ ೪ಎ 


ಕ್ರಮ ಸಂಖ್ಯೆ 


ಪ್ರವರ್ಗ 


ಅಧ್ಯಕ್ಷರು 


ವಿಧಾನಸಭಾ ಕ್ಷೇತ್ರ 

ಸದಸ್ಯರ ಹೆಸರು ಮತ್ತು ವಿಳಾಸ 
ಬಸವನಬಾಗೇವಾಡಿ | 1. ಶ್ರೀ ಶಿವಾನಂದ ಎಸ್ . ಪಾಟೀಲ್, ಶಾಸಕರು, ಬಸವನಬಾಗೇವಾಡಿ 
ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ 

2. ಶ್ರೀ ಹುನ್ನು ಚಂದ್ರು ರಾಠೋಡ್, ಸಾ : ಮುಳವಾಡ, ಎಲ್. ಟಿ. ನಂ .2 , 

ಬಸವನಬಾಗೇವಾಡಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ 
3 . ಶ್ರೀ ರವೀಂದ್ರ ಬಾಳಸಾಹೇಬ್ ಬಾವಿಕಟ್ಟೆ, ವಕೀಲರು, ಸಾ : ಮರಗಮ್ಮ 

ದೇವಸ್ಥಾನ ಹತ್ತಿರ, ಶಿವಾಜಿ ಗಲ್ಲಿ, ಬಸವನಬಾಗೇವಾಡಿ ತಾಲ್ಲೂಕು, 

ಬಿಜಾಪುರ ಜಿಲ್ಲೆ 
4 . ಶ್ರೀಮತಿ ಕಮಲಮ್ಮ ಬಸಪ್ಪ ಸಕ್ರಿ, ಮು . ಜೋ :ನಿಡಗುಂದಿ, 

ಬಸವನಬಾಗೇವಾಡಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ 
5. ತಹಶೀಲ್ದಾರರು , ಬಸವನಬಾಗೇವಾಡಿ ವಿಧಾನಸಭಾ ಕ್ಷೇತ್ರಕ್ಕೆ 

ಸಂಬಂಧಪಟ್ಟ ತಹಶೀಲ್ದಾರರು 


ಸದಸ್ಯರು 
( ಪರಿಶಿಷ್ಟ ಜಾತಿ) 

ಸದಸ್ಯರು 
( ಸಾಮಾನ್ಯ) 


ಸದಸ್ಯರು 
( ಮಹಿಳೆ) 

ಸದಸ್ಯ 
ಕಾರ್ಯದರ್ಶಿ 


P. R . 932 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಮಹಾಂತೇಗೌಡ ಎಸ್ .ಎಲ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ(ಭೂಮಂಜೂರಾತಿ - 3) . 


SC - 25 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 01 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 20 - 11 -2014 . 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಹಾಸನ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 
| ಕ್ರಸಂ. | ಭೂ ನ್ಯಾಯ ಮಂಡಳಿಯ ಹೆಸರು 

ಸದಸ್ಯರುಗಳ ಹೆಸರು ಮತ್ತು ವಿಳಾಸ 

ಮೀಸಲಾತಿ 
- 1 | ಹಾಸನ ಜಿಲ್ಲೆ, ಹಾಸನ ತಾಲ್ಲೂಕು 1. ಶ್ರೀ ಜಿ. ಪಿ. ಕುಮಾರ್ ಬಿನ್ ಪುಟ್ಟೇಗೌಡ, 

ಸಾಮಾನ್ಯ 
- ಗವೇನಹಳ್ಳಿ , ಕಸಬಾ ಹೋಬಳಿ, ಹಾಸನ 
2. ಶ್ರೀ ಹೆಚ್. ಸಿ. ಮಲ್ಲಿಕಾರ್ಜುನ ಬಿನ್ ಲೇಟ್ ಚೆನ್ನೇಗೌಡ, 

ಸಾಮಾನ್ಯ 
ಹೊಮ್ಮಗೌಡನಹಳ್ಳಿ ಕಡಗ ಅಂಚೆ, ಸಾಲಗಾಮೆ ಹೋಬಳಿ ಹಾಸನ 
3. ಶ್ರೀ ಥೋಮಸ್ ಬಿನ್ ಶಾಂತೇಗೌಡ, ಗಾಡೇನಹಳ್ಳಿ , ದುದ್ದ 

ಸಾಮಾನ್ಯ 
ಹೋಬಳಿ , ಹಾಸನ ತಾಲ್ಲೂಕು 
4 . ಶ್ರೀ ಬಸವರಾಜ ಸಿ.ಆರ್. ಬಿನ್ ರುದ್ರಯ್ಯ ಚಿಕ್ಕಕೊಂಡಗಳ ಕೊಪ್ಪಲು, ಮೀಸಲಾತಿ 

ತೇಜೂರು ಅಂಚೆ, ಕಸಬಾ ಹೋಬಳಿ, ಹಾಸನ 


P . R . 933 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಎಂ . ದಾಕ್ಷಾಯಣಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ). 


Sc - 15 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 60 ಎಲ್‌ಜಿಎ 2014, ಬೆಂಗಳೂರು, ದಿನಾಂಕ: 26 - 11 - 2014. 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 , ಸಬ್ ಸೆಕ್ಷನ್ (1) 94 - ಎ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ದಕ್ಷಿಣ ಕನ್ನಡ ಜಿಲ್ಲೆಯ 
ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಕೆಳಕಂಡಂತೆ ರಚಿಸಲಾಗಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧, ೨೦೧೫ 


ಕ್ರಮ ಸಂಖ್ಯೆ 


ಸದಸ್ಯರು 

ಪ್ರವರ್ಗ 
ಶ್ರೀ ಪಿ.ಕೆ. ಥಾಮಸ್ ಬಿನ್ ಪಿ .ಕುರಿಯನ್, ಪಿ.ಕೆ. ಫಾರಮ್, 

ಅಧ್ಯಕ್ಷರು 
ಅಲಂಗಾರ್, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ 
ಶ್ರೀ ಸುಂದರಪೂಜಾರಿ ಬಿನ್ ಚಂದು ಪೂಜಾರಿ, ಭಾರತಿ ಪ್ಯಾಲೇಸ್, ಸದಸ್ಯರು 
ನಾರಾಯಣಪುರ ರೋಡ್, ಮಹಾವೀರ್ ಕಾಲೇಜ್ ಬಳಿ , 

( ಸಾಮಾನ್ಯ 
ಮೂಡಬಿದಿರೆ, ದಕ್ಷಿಣ ಕನ್ನಡ ಜಿಲ್ಲೆ 
ಶ್ರೀಮತಿ ಸುಜಾತ ಮೂಲ್ಯ ಬಿನ್ ಮಂಜಪ್ಪ ಮೂಲ್ಯ, ಪ್ರಕೃತಿ | 

ಸದಸ್ಯರು 
ಕಂಪೌಂಡ್ , ಎಲಿಂಜೆ ಗ್ರಾಮ ಮತ್ತು ಅಂಚೆ, ಮಂಗಳೂರು ತಾಲ್ಲೂಕು, 

( ಮಹಿಳೆ ) 
ದಕ್ಷಿಣ ಕನ್ನಡ ಜಿಲ್ಲೆ 
ಶ್ರೀ ಅಣ್ಣಪ್ಪಕುಂದರ್ ಬಿನ್ ಗುರುವ ಮೇಸ್ತಿ, ಚೆಳಯೂರ್ 

ಸದಸ್ಯರು 
ಪಂಚಾಯತ್ ಬಳಿ , ಚೆಳಯೂರ್ ಅಂಚೆ, ಹಳಯಂಗಡಿ ವಾಯ , 

( ಪರಿಶಿಷ್ಟ ಜಾತಿ) 
ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ 
ವಿಶೇಷ ತಹಶೀಲ್ದಾರ್‌, ಮೂಡಬಿದ್ರೆ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ | ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉದಯ ಆರ್. ನಾಯಕ್ 

ಪೀಠಾಧಿಕಾರಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 2) . 


P . R . 934 
Sc - 25 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 62 ಎಲ್‌ಜಿಎ 2014 , ಬೆಂಗಳೂರು, ದಿನಾಂಕ: 14 - 11 - 2014 , 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964, ಸಬ್ ಸೆಕ್ಷನ್ (1) 94 - ಎ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಉಡುಪಿ ಜಿಲ್ಲೆಯ 
ಕಾಪು ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಈ ಕೆಳಕಂಡಂತೆ ರಚಿಸಲಾಗಿದೆ. 


ಪ್ರವರ್ಗ 


ಕ್ರಮ ಸಂಖ್ಯೆ 

ಸದಸ್ಯರು 
| ಶ್ರೀ ನಾರಾಯಣ ಪೂಜಾರಿ, ಹೆಜಮಾಡಿ ಗ್ರಾಮ , ಉಡುಪಿ ತಾಲ್ಲೂಕು 
- 2 || ಶ್ರೀ ಶ್ರೀಧರ ಶೆಟ್ಟಿ, ಬೈರಂಪಳ್ಳಿ ಗ್ರಾಮ , ಉಡುಪಿ ತಾಲ್ಲೂಕು 

ಶ್ರೀ ರಾಜು ಮಾಸ್ತರ್‌, ಕಟ್ಟಾಡಿಕೋಟೆ, ಉಡುಪಿ ತಾಲ್ಲೂಕು 


ಅಧ್ಯಕ್ಷರು 
ಸದಸ್ಯರು (ಸಾಮಾನ್ಯ ) 
ಸದಸ್ಯರು ( ಪರಿಶಿಷ್ಟ ಜಾತಿ) 
ಸದಸ್ಯರು ( ಮಹಿಳೆ) 


ಶ್ರೀಮತಿ ಅನಿತಾ ಡಿಸೋಜಾ, ಮದರಂಗಡಿ ಗ್ರಾಮ , ಬೈರಂಪಳ್ಳಿ, ಉಡುಪಿ ತಾಲ್ಲೂಕು 


ತಹಶೀಲ್ದಾರ್‌, ಉಡುಪಿ ತಾಲ್ಲೂಕು, ಉಡುಪಿ ಜಿಲ್ಲೆ 


ಕಾರ್ಯದರ್ಶಿ 


P . R . 935 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉದಯ ಆರ್. ನಾಯಕ್ 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 2). 


Sc - 25 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 32 ಎಲ್‌ಜಿವೈ 2014 , ಬೆಂಗಳೂರು, ದಿನಾಂಕ: 26 - 11 - 2014 . 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964, ಸಬ್ ಸೆಕ್ಷನ್ (I) 94- ಎ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಮಂಡ್ಯ ಜಿಲ್ಲೆಯ 
ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಕೆಳಕಂಡಂತೆ ರಚಿಸಲಾಗಿದೆ. 


R .N.I. No . KARBIL /2001/47147 POSTAL REGN. No. RNP /KA/BGS/2202/2014 -16 
Licensed to post without prepayment WPP No . 297 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧, ೨೦೧೫ 


ಭಾಗ ೪ಎ 


ಕ್ರಮ ಸಂಖ್ಯೆ 


2 


ಸದಸ್ಯರು 

ಪ್ರವರ್ಗ 
ಶ್ರೀ ಪಿ . ಎಂ . ನರೇಂದ್ರಸ್ವಾಮಿ , ಮಾನ್ಯ ಶಾಸಕರು, ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು 
ಶ್ರೀ ವೆಂಕಟೇಗೌಡ ಬಿನ್ ಹೊನ್ನೇಗೌಡ, ಹುಸ್ಕೂರು, ಕಸಬಾ ಹೋಬಳಿ 

ಸದಸ್ಯರು 
ಮಳವಳ್ಳಿ ತಾಲ್ಲೂಕು 

( ಸಾಮಾನ್ಯ ) 
ಶ್ರೀ ಸಿ. ಮಾಧು ಬಿನ್ ಚಿಕ್ಕಕಾಳಯ್ಯ , ಮಾರ್ಕಾಲು ಗ್ರಾಮ , ಕಿರುಗಾವಲು ಸದಸ್ಯರು 
ಹೋಬಳಿ , ಮಳವಳ್ಳಿ ತಾಲ್ಲೂಕು 

( ಎಸ್ . ಸಿ) 
ಶ್ರೀಮತಿ ರಾಜಮ್ಮ ಕೋಂ ಗವಿಸಿದ್ದೇಗೌಡ, ದಬ್ಬಳ್ಳಿ, ಬಿ. ಜಿ. ಪುರ ಹೋಬಳಿ, ಸದಸ್ಯರು 
ಮಳವಳ್ಳಿ ತಾಲ್ಲೂಕು 

( ಮಹಿಳೆ) 
ತಹಶೀಲ್ದಾರ್‌, ಮಳವಳ್ಳಿ ತಾಲ್ಲೂಕು, ಮಂಡ್ಯ ಜಿಲ್ಲೆ 

ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉದಯ ಆರ್ . ನಾಯಕ್ 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ- 2). 


P . R . 936 


Sc - 25 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 33 ಎಲ್‌ಜಿವೈ 2014, ಬೆಂಗಳೂರು, ದಿನಾಂಕ : 14 - 11 - 2014 , 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964, ಸಬ್ ಸೆಕ್ಷನ್ (1) 94 - ಎ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಮಂಡ್ಯ ಜಿಲ್ಲೆಯ 
ಮದ್ದೂರು ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಕೆಳಕಂಡಂತೆ ರಚಿಸಲಾಗಿದೆ. 
ಕ್ರಮ ಸಂಖ್ಯೆ ಸದಸ್ಯರು 

ಪ್ರವರ್ಗ 
ಶ್ರೀ ಡಿ.ಸಿ . ತಮ್ಮಣ್ಣ, ಮಾನ್ಯ ಶಾಸಕರು, ಮದ್ದೂರು ವಿಧಾನಸಭಾ ಕ್ಷೇತ್ರ 

ಅಧ್ಯಕ್ಷರು 
2 | ಶ್ರೀ ಡಿ. ಎಂ . ಹುಚ್ಚೇಗೌಡ, ಉ : ರಘು ಬಿನ್ ಲೇಟ್ ಮಾಯಿಗೌಡ, ದೊಡ್ಡರಸಿನಕೆರೆ | ಸದಸ್ಯರು ( ಸಾಮಾನ್ಯ) 
ಶ್ರೀ ರುದ್ರಯ್ಯ ಇ . ಬಿನ್ ಲೇ : ಈರಯ್ಯ , ಕಾಡಕೊತ್ತನಹಳ್ಳಿ 

ಸದಸ್ಯರು (ಮೀಸಲಾತಿ) ಎಸ್. ಸಿ) 
ಶ್ರೀಮತಿ ಕೆ. ಎಂ . ಗೀತಾ ಕೋಂ ಕೆ. ಪಿ.ಶ್ರೀಧರ , ಕುದರಗುಂಡಿ 

ಸದಸ್ಯರು ( ಮಹಿಳೆ) 
ತಹಶೀಲ್ದಾರ್‌, ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ 

ಕಾರ್ಯದರ್ಶಿ 


P . R . 937 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉದಯ ಆರ್ . ನಾಯಕ್ 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 2). 


SC - 25 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59. 


